ಕರ್ನಾಟಕ ರಾಜ್ಯಪತ್ರ 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ | ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೨೯ , ೨೦೧೬ ( ಆಶ್ವಯುಜ ೭ , ಶಕ ವರ್ಷ ೧೯೩೮ ) | ಸಂಚಿಕೆ ೩೯ 
Volume 151 | Bengaluru , Thursday, September 29 , 2016 ( Aashwayuja7, Shaka Varsha 1938) | Issue 39 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಜಿಲ್ಲಾಧಿಕಾರಿಗಳ ಕಛೇರಿ, ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ . 

ಕಲ್ಲು ಪುಡಿ ಮಾಡುವ ಕ್ರಷರ್‌ಗಳ ಸುರಕ್ಷತಾವಲಯಗಳ ಅಧಿಸೂಚನೆ 

ಸಂ :ಗಭೂಇ/ಉನಿಚಿ/ ಕ್ರ. ಸು . ವ ಅಧಿಸೂಚನೆ - 03 /16 - 17 /, ದಿ: 18 - 07 - 2016. 
ಘನ ಸರ್ಕಾರದ ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 20 ಎಂಎಂಎನ್ 2014 , ದಿನಾಂಕ: 21.01. 2014 , ಹಾಗೂ ಕರ್ನಾಟಕ ಕಲ್ಲುಪುಡಿ ಮಾಡುವ 
ಘಟಕಗಳ ನಿಯಂತ್ರಣ ಕಾಯ್ದೆ -2011 ರನ್ವಯ , ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿಯಮ 6(1) ರ ಷರತ್ತಿಗೆ ಪೂರಕವಾದ ಪ್ರದೇಶಗಳನ್ನು ಕಲ್ಲು ಪುಡಿ 
ಮಾಡುವ ಘಟಕಗಳ ಸುರಕ್ಷತಾ ವಲಯಗಳೆಂದು ಪರಿಗಣಿಸಿ ನಿಯಮ 6 (3) ರಂತೆ ಅಧಿಸೂಚನೆ ಜಾರಿ ಮಾಡಿದೆ. 

ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು , 
ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ 

ನಿಯಂತ್ರಣ ಸಮಿತಿ, ಚಿತ್ರದುರ್ಗ, 
ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಲ್ಲು ಪುಡಿ ಮಾಡುವ ಘಟಕಗಳ ಸುರಕ್ಷತಾ ವಲಯವೆಂದು ಘೋಷಿಸಿರುವ ಪ್ರದೇಶಗಳು. 
ಕ್ರ ಸಂ . ಅರ್ಜಿದಾರರ ಹೆಸರು ಮತ್ತು ವಿಳಾಸ ಅರ್ಜಿ ಸಲ್ಲಿಸಲಾದ ಪ್ರದೇಶ ಸರ್ವೆ ಸಂಖ್ಯೆ 

ಪ್ರಸ್ಥಾಪಿಸಿದ ವಿಸ್ತೀರ್ಣ 
ಹೊಸದುರ್ಗ ತಾಲ್ಲೂಕು 
ಶ್ರೀ ಆರ್. ವಿನಯ್ ಬಿನ್ ರಂಗಪ್ಪ, 

ಅತ್ತಿಮಗ್ಗೆ 

77 
ಪ್ರಶಾಂತನಗರ, ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ . 


1.00 


ಜಿಲ್ಲಾಧಿಕಾರಿಗಳು 
PR. 658 

ಚಿತ್ರದುರ್ಗ ಜಿಲ್ಲೆ . 
ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಕೆ.ಆರ್. ವೃತ್ತ, ಬೆಂಗಳೂರು ಇವರ ನಡವಳಿ 

ಸಂಖ್ಯೆ : ಸಿಬ್ಬಂದಿ/ಶಿಸ್ತು/ ಟ್ರಾಪ್- 060/2014 -15 , ದಿನಾಂಕ :28 - 06 - 2016 
ವಿಷಯ : ಶ್ರೀ ರಾಜಕುಮಾರ್, ಭೂಮಾಪಕರು, ತಹಶೀಲ್ದಾರ್ ಕಛೇರಿ, ಬೀದರ್ ಇವರ 

ವಿರುದ್ಧದ ಟ್ರಾಪ್ ಪ್ರಕರಣ ಕುರಿತು. 
ಉಲ್ಲೇಖ: 1. ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 

ರವರ ಪತ್ರ ಸಂಖ್ಯೆ : ಲೋಕ್/ ಐಎನ್ ವಿ( ಜಿ)/ ಜಿ - 40/ ಸಿಆರ್‌.5/2010 

ದಿನಾಂಕ 03 - 09 -2010 . 
2. ಈ ಕಛೇರಿಯ ಸಮ ಸಂಖ್ಯೆ ನಡವಳಿ ದಿನಾಂಕ:28 -09 -2010 
3. ಈ ಕಛೇರಿ ಸಮ ಸಂಖ್ಯೆ:ನಡವಳಿ ದಿನಾಂಕ:16 - 05 - 2011 


( ೩೩೬೧) 


೩೩೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


ಭಾಗ ೩ 


4. ಉಪ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 

ರವರ ಪತ್ರ ಸಂಖ್ಯೆ : ಲೋಕ್/ ಐಎನ್ ವಿ( ಜಿ )/ ಜಿ - 40 / ಸಿಆರ್‌.5 /2010 ಬೀದರ್ 
- ದಿನಾಂಕ:12 - 12 - 2011 ಮತ್ತು 07- 03 - 2012 
5. ಈ ಕಛೇರಿಯ ಸಮ ಸಂಖ್ಯೆ ನಡವಳಿ ದಿನಾಂಕ 19 - 04 - 2012 
6. ಘನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೀದರ್ ರವರ 

ವಿಶೇಷ ಪ್ರಕರಣ ಸಂಖ್ಯೆ : 37 /2012 ರವರ ತೀರ್ಪು 

ದಿನಾಂಕ 17 - 03 - 2015. 
7. ಪೊಲೀಸ್ ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು 

ರವರ ಪತ್ರ ಸಂಖ್ಯೆ: ಲೋಕ್ / ಐ ಎನ್ ವಿ( ಜಿ) / ಜಿ -40/ ಸಿ ಆರ್ :5/2010 

ದಿನಾಂಕ:18 - 06 - 2016 
ಪ್ರಸ್ತಾವನೆ: 

ಶ್ರೀ ರಾಜಕುಮಾರ್, ಭೂಮಾಪಕರು, ತಹಶೀಲ್ದಾರ್‌, ಬೀದರ್ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಹಿಂದೆ 
ಫಿರ್ಯಾದಿಯಾದ ಶ್ರೀ ಮಹಮದ್ ಹಾಸಮ್ ಬಿನ್ ರಾಜ್ ಮಹಮದ್ ಮಾಸಲದಾರ, ವಾಸ ಕಮಠಾಣಾ, ಬೀದರ್ ತಾಲ್ಲೂಕು ರವರು , 
ಬೀದರ್ ತಾಲ್ಲೂಕು, ಸಿಕಿಂದ್ರಾಪುರ ಗ್ರಾಮದ ಸರ್ವೆ ನಂ . 225 ರಲ್ಲಿ 5 ಎಕರೆ 4 ಗುಂಟೆ ಜಮೀನು ಖರೀದಿಸಿದ್ದು, ಸದರಿ ಜಮೀನನ್ನು 
ಅಳತೆ ಮಾಡಿ ಪಹಣಿ ಮಾಡಿಕೊಡಲು ಆಪಾದಿತರು ರೂ .10,000 - 00 ಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ತದನಂತರ 
ದಿನಾಂಕ 04 - 08 - 2010 ರಂದು ರೂ .5,000 - 00 ಗಳನ್ನು ಬೀದರ್ ತಹಶೀಲ್ದಾರ್ ಕಛೇರಿಯ ಬಲಭಾಗದಲ್ಲಿರುವ ಶ್ರೀ ಅಬ್ದುಲ್ ಹಮೀದ ರವರ 
ಹೋಟೆಲ್ ನಲ್ಲಿ ಫಿರ್ಯಾದಿದಾರರಿಂದ ಸ್ವೀಕರಿಸಿ, ಲೋಕಾಯುಕ್ತರವರು ಬೀಸಿದ ಟ್ರಾಪ್ ಬಲೆಯಲ್ಲಿ ಸಿಲಿಕಿರುತ್ತಾರೆಂದು ಉಪ ಪೊಲೀಸ್ 
ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರ ಉಲ್ಲೇಖ (1) ರ ಪತ್ರದಲ್ಲಿ ತಿಳಿಸಲಾಗಿರುತ್ತದೆ. 

ಸದರಿ ವರದಿಯನ್ವಯ ಈ ಕಛೇರಿಯ ಉಲ್ಲೇಖ (2) ರ ನಡವಳಿಯಲ್ಲಿ ಆಪಾದಿತರನ್ನು ಟ್ರಾಪ್ ಪ್ರಕರಣದ 
ವಿಚಾರಣೆಯನ್ನು ಕಾಯ್ದಿರಿಸಿ ಅಮಾನತ್ತುಗೊಳಿಸಿ, ಹುದ್ದೆಯ ಹಕ್ಕನ್ನು ತಹಶೀಲ್ದಾರ್ ಲಿಂಗಸುಗೂರು ಕಛೇರಿಗೆ ಸ್ಥಳಾಂತರಿಸಲಾಗಿತ್ತು. ಈ 
ಕಛೇರಿಯ ಉಲ್ಲೇಖ ( 3) ರ ನಡವಳಿಯಲ್ಲಿ ಆಪಾದಿತರನ್ನು ಅಮಾನತ್ತಿನಿಂದ ತೆರವುಗೊಳಿಸಿ ತಹಶೀಲ್ದಾರ್, ಲಿಂಗಸುಗೂರು ಕಛೇರಿಯಲ್ಲಿ 
ಖಾಲಿ ಇದ್ದ ಭೂಮಾಪಕರ ಹುದ್ದೆಗೆ ಪುನರ್ ನೇಮಕಮಾಡಲಾಗಿರುತ್ತದೆ. ಉಪ ಪೊಲೀಸ್ ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, 
ಬೆಂಗಳೂರು ರವರ ಉಲ್ಲೇಖ ( 4) ರ ಪತ್ರಗಳಲ್ಲಿ ಆಪಾದಿತರು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988 ರ ಕಲಂ -7, 13 (1)( ಡಿ) 
ಜೊತೆಗೆ 13(2) ರಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿಯನ್ನು ಕೋರಿರುತ್ತಾರೆ. 
ಅದರಂತೆ ಈ ಕಛೇರಿಯ ಉಲ್ಲೇಖ (3) ರ ನಡವಳಿಯಲ್ಲಿ ಆರೋಪಿತರನ್ನು ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು 
ಮಂಜೂರಾತಿಯನ್ನು ನೀಡಲಾಗಿರುತ್ತದೆ. 

ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ , ಬೀದರ್ ರವರ ಉಲ್ಲೇಖ (6) ರ ವಿಶೇಷ ಪ್ರಕರಣ 
(CORRUPTION) ಸಂಖ್ಯೆ : 37 /2012 ದಿನಾಂಕ: 17 -03 - 2015 ರಲ್ಲಿ ಶ್ರೀ ರಾಜಕುಮಾರ್, ಭೂಮಾಪಕರು, ಇವರ ವಿರುದ್ಧದ 
ಆರೋಪದಲ್ಲಿ ದೋಷಸಿದ್ದಿಯೆಂದು ತೀರ್ಪು ನೀಡಿ, ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ -1988 ರ ಕಲಂ -7 ರಡಿಯಲ್ಲಿ 5 ವರ್ಷ ಶಿಕ್ಷೆ 
ಹಾಗೂ ರೂ . 10,000 - 00 ಗಳ ದಂಡ, ಹಾಗೂ ಕಲಂ -13(1)( ಡಿ) ಜೊತೆಗೆ 13( 2) ರ ಲಂಚ ನಿರೋಧಕ ಕಾಯ್ದೆ - 1988 ರಡಿಯಲ್ಲಿ 7 
ವರ್ಷ ಶಿಕ್ಷೆ ಮತ್ತು ರೂ . 10 , 000 - 00 ದಂಡ ವಿಧಿಸಿರುವ ಕಾರಣ , ಸದರಿ ನೌಕರರನ್ನು ಸೇವೆಯಿಂದ ವಜಾಗೊಳಿಸುವ ಬಗ್ಗೆ ಸೂಕ್ತ ಕ್ರಮ 
ಜರುಗಿಸಲು ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರು ಉಲ್ಲೇಖ (7) ರ ಪತ್ರದಲ್ಲಿ ಕೋರಿರುತ್ತಾರೆ. 

ಆಪಾದಿತ ನೌಕರರು ಘನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಬೀದರ್ ರವರ ತೀರ್ಪಿನ 
ವಿರುದ್ದ ಘನ ಕಲಬುರಗಿ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, ಘನ ನ್ಯಾಯಾಲಯವು ಸತ್ರ ನ್ಯಾಯಾಲಯದ ವಿಶೇಷ 
ಪ್ರಕರಣ ಸಂಖ್ಯೆ 37/2012 ರಲ್ಲಿ ನೀಡಿದ್ದ ತೀರ್ಪನ್ನು ಮೇಲ್ಮನವಿದಾರರು ಸಲ್ಲಿಸಿರುವ ಮೇಲ್ಮನವಿಯ ಅಂತಿಮ ತೀರ್ಪಿನವರಗೆ 
ಕಾಯ್ದಿರಿಸುತ್ತಾ, ಮೇಲ್ಮನವಿದಾರರು ರೂ . 50, 000 = 00 ಗಳ ವೈಯಕ್ತಿಕ ಬಾಂಡ್ (Personal Bond ) ಮತ್ತು ಜಾಮೀನಿನೊಂದಿಗಿನ 
ಷರತ್ತಿಗೊಳಪಟ್ಟು ಮೇಲ್ಮನವಿಯನ್ನು ಪುರಸ್ಕರಿಸಲಾಗಿರುತ್ತದೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 9 ಸೇಇವಿ 95 ದಿನಾಂಕ 26 - 06 -1996 ರಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ 
ಪ್ರಕರಣ ಸಂಖ್ಯೆ : 770 /2001 ದಿನಾಂಕ 02 - 08 -2001 ರನ್ವಯ ನ್ಯಾಯಾಲಯವು ನೌಕರರಿಗೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದಲ್ಲಿ ಸಂವಿಧಾನದ 
ಅನುಚ್ಛೇದ-311 (2) ರಡಿಯಲ್ಲಿನ ಎರಡನೇ ಪರಂತುಕದ ಸಮರ್ಥನೆ ಪಡೆದಿರುವ, ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗೀಕರಣ, ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಾವಳಿ -1957 ರ ನಿಯಮ -14(1) ರ ರನ್ವಯ ಆರೋಪವು ನ್ಯಾಯಾಲಯದಲ್ಲಿ ಸಾಬೀತಾದಂತಹ ಸರ್ಕಾರಿ 
ನೌಕರರನ್ನು ಸೇವೆಯಿಂದ ವಜಾ ಮಾಡುವ ಅಥವಾ ತೆಗೆದು ಹಾಕುವ ದಂಡನೆಯನ್ನು ವಿಧಿಸಬಹುದಾಗಿದೆ ಹಾಗೂ ನ್ಯಾಯಾಲಯದಲ್ಲಿ 
ಕ್ರಿಮಿನಲ್ ಪ್ರಕರಣದಲ್ಲಿ ದೋಷಸಿದ್ದಿಯಾದಾಗ ಯಾವುದೇ ಸರ್ಕಾರಿ ನೌಕರನು ಸಾರ್ವಜನಿಕವಾಗಿ ಸರ್ಕಾರಿ ಸೇವೆಯಲ್ಲಿ ಮುಂದುವರೆಯಲು 
ಅರ್ಹನಿರುವುದಿಲ್ಲವೆಂಬ, ಒಂದು ವೇಳೆ ಆಪಾದಿತ ನೌಕರರು ಮೇಲ್ಮನವಿಯಲ್ಲಿ ಖುಲಾಸೆಯಾದಲ್ಲಿ ಅವರನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಂಡು 


ಭಾಗ ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 

೩೩೬೩ 
ವಜಾಗೊಳಿಸಿದ ಆದೇಶ ಆಗದೇ ಇದ್ದಲ್ಲಿ ಲಭ್ಯವಾಗಬಹುದಾದ ಎಲ್ಲಾ ಸೇವಾ ಭತ್ಯೆಗಳಿಗೆ ಅರ್ಹರಾಗಿರುತ್ತಾರೆಂದು, ಸರ್ಕಾರದ ಸುತ್ತೋಲೆಯ 
ಅಂಶವನ್ನು ಪರಿಗಣಿಸಿ, ಸದರಿ ನೌಕರರನ್ನು ಸೇವೆಯಿಂದ ವಜಾ ಮಾಡುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಕೆಳಕಂಡಂತೆ ಆದೇಶಿಸಿದೆ., 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನಲೆಯಲ್ಲಿ ಮುನೀಶ್ ಮೌದ್ಗೀಲ್, ಭಾ. ಆ. ಸೇ ಆಯುಕ್ತರು, ಭೂಮಾಪನ ಕಂದಾಯ 
ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಆದ ನಾನು, ವಿಶೇಷ ಪ್ರಕರಣ ಸಂಖ್ಯೆ :37/2012 ದಿನಾಂಕ:17- 03- 2015 ರಲ್ಲಿನ 
ತೀರ್ಪು ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಂ : ಸಿಆಸುಇ 9 ಸೇಇವಿ 95 , ದಿನಾಂಕ:26 -06 -1996 ರನ್ವಯ ಕರ್ನಾಟಕ ನಾಗರೀಕ 
ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 

ನಿಯಮಗಳು -1957 ರ ನಿಯಮ - 9(3) ರೊಂದಿಗೆ ಓದಿಕೊಂಡ ನಿಯಮ -8(vi) ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ 
ಶ್ರೀ ರಾಜಕುಮಾರ್, ಭೂಮಾಪಕರು, ತಹಶೀಲ್ದಾರ್ ಕಛೇರಿ, ಬೀದರ್ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸಿದೆ. 


ಆಯುಕ್ತರು 

ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
PR . 691 

ಭೂದಾಖಲೆಗಳು, ಬೆಂಗಳೂರು 
ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, ದಕ್ಷಿಣ ವಲಯ , ಬೆಂಗಳೂರು ರವರ ಕಚೇರಿ. 

ನಂ . ಜೆಡಿಎಲ್‌ಆರ್‌ ಸಿಟಿಎಸ್ ತಾಂ ( 1 ) 27 / 2013 -14 ದಿನಾಂಕ : 5 - 7 - 2016 
ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ : ಕಂ . ಇ. 189 ಭೂದಾಸ 2014 ಬೆಂಗಳೂರು ದಿನಾಂಕ: 10 - 5 - 2016 ರ ಮೇರೆಗೆ ನಿರ್ದೇಶಿಸಿದಂತೆ 
ಭೂದಾಖಲೆಗಳ ಜಂಟಿ ನಿರ್ದೇಶಕರು , ನಗರಮಾಪನ, ದಕ್ಷಿಣ ವಲಯ , ಬೆಂಗಳೂರು ಆದ ನಾನು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ 
ಕಲಂ 148 (1) ರ ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲ್ಲೂಕು ಶನಿವಾರಸಂತೆ ನಗರಮಾಪನ 
ವ್ಯಾಪ್ತಿಯ ಗಡಿಯನ್ನು ವಿಸ್ತರಿಸಿದ್ದು, ಈ ಹಿಂದೆ ಪ್ರಕಟಣೆ ಮಾಡುವಾಗ್ಗೆ ಕೈಬಿಟ್ಟಿದ್ದ ಸರ್ವೆ ನಂಬರುಗಳು ಮತ್ತು ಹೊಸದಾಗಿ ಶನಿವಾರಸಂತೆ ನಗರಮಾಪನಕ್ಕೆ 
ಸೇರ್ಪಡೆ ಮಾಡುವ ಗ್ರಾಮದ ಸರ್ವೆ ನಂಬರುಗಳನ್ನು ಈ ಕೆಳಗೆ ನಮೂದಿಸಿರುವ ಅನುಸೂಚಿ (ಷೆಡ್ಯೂಲ್) ಯಲ್ಲಿ ವಿವರಿಸಿರುವ ಆಸ್ತಿಗಳನ್ನು ಶನಿವಾರ 
ಸಂತೆ ನಗರಮಾಪನ ಪರಿಮಿತಿಯಲ್ಲಿ ನಗರಮಾಪನ ಉದ್ದೇಶಕ್ಕೆ ಹಾಗೂ ಗಡಿ ನಿರ್ಧಾರಕ್ಕೆ ಈಗ ಇರುವ ಹಕ್ಕುಬಾಧ್ಯತೆಗಳಿಗೆ ಧಕ್ಕೆ ಇಲ್ಲದಂತೆ ಬರುತ್ತದೆ 
ಎಂದು ಘೋಷಿಸುತ್ತೇನೆ. 

ಶನಿವಾರಸಂತೆ ಗ್ರಾಮಠಾಣ ವ್ಯಾಪ್ತಿಗೆ ಒಳಪಡುವ ಜಮೀನುಗಳ ವಿವರವನ್ನು ತೋರಿಸುವ ನಕ್ಷೆಯನ್ನು ಈ ಕೆಳಕಂಡ ಕಚೇರಿಗಳಲ್ಲಿ ಕೆಲಸದ 
ವೇಳೆಯಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗಿದೆ. 

1) ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, ದಕ್ಷಿಣ ವಲಯ , ಬೆಂಗಳೂರು 
2) ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು ಹಾಗೂ ನಗರಮಾಪನ ಅಧಿಕಾರಿಗಳು , 

ಕೊಡಗು ಜಿಲ್ಲೆ, ಮಡಿಕೇರಿ 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಉಪ ವಿಭಾಗಾಧಿಕಾರಿಗಳ ಕಚೇರಿ, ಮಡಿಕೇರಿ ಉಪವಿಭಾಗ, ಮಡಿಕೇರಿ, ಕೊಡಗು ಜಿಲ್ಲೆ 


4) ಕಾರ್ಯದರ್ಶಿಗಳು, ಗ್ರಾಮಪಂಚಾಯತ್ ಕಾದ್ಯಾಲಯ , ಶನಿವಾರಸಂತೆ , ಸೋಮವಾರಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ 

ಅನುಸೂಚಿ ( ಷೆಡ್ಯೂಲ್ ) | 
ಶನಿವಾರಸಂತೆ ನಗರಮಾಪನ ವ್ಯಾಪ್ತಿಗೆ ಹೊಸದಾಗಿ ಸೇರ್ಪಡೆ ಮಾಡಲಾಗಿರುವ ಗ್ರಾಮ , ಸರ್ವೆ ನಂ . ಮತ್ತು ವಿಸ್ತೀರ್ಣದ ವಿವರ ತೋರಿಸುವ ತ: ಖ್ಯೆ : 

ಹೊಸದಾಗಿ 
ತಾಲ್ಲೂಕು ಹೋಬಳಿ 

ಗ್ರಾಮ 

ಸೇರ್ಪಡೆಯಾಗಿರುವ ಎಕರೆ/ಸೆಂಟ್ಸ್ ಷರಾ 

ಸ. ನಂ . ಗಳು 


) 


- 


2 


3 


6 


| 


7 | 


ಸೋಮವಾರಪೇಟೆ 


ಶನಿವಾರಸಂತೆ 


ಕಾಜೂರು 


0 - 12 


0 - 12 


0 - 55 


0 - 32 


0 - 55 


0 - 75 


0 - 30 


೩೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


ಭಾಗ ೩ 


1 


) 


ತಾಲ್ಲೂಕು 


ಹೋಬಳಿ 


ಗ್ರಾಮ 


ಹೊಸದಾಗಿ 
ಸೇರ್ಪಡೆಯಾಗಿರುವ 

ಸ. ನಂ .ಗಳು 


ಎಕರೆ/ ಸೆಂಟ್ಸ್ 


ಷರಾ 


20 


0 - 33 


0 - 35 


22 


0 - 57 


25 ರಿಂದ 26 


3 -57 


ಒಟ್ಟು 


7 - 53 


ಈಗಿನ ಟ್ರಾವರ್ಸ್ನಂತೆ ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ ಕೈಬಿಟ್ಟಿರುವ ಸರ್ವೆ ನಂ . ಗಳ ವಿವರ 


ಕ್ರಸಂ 


ತಾಲ್ಲೂಕು 


ಹೋಬಳಿ 


ಗ್ರಾಮ 


ಈಗಿನ ಟ್ರಾವರ್ಸ್ನಂತೆ 
ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ 
ಕೈಬಿಟ್ಟಿರುವ ಸರ್ವೆ ನಂ .ಗಳ 

ವಿವರ 


ಎಕರೆ /ಸೆಂಟ್ಸ್ 


ಷರಾ 


1 . 


_ 4 


ಸೋಮವಾರಪೇಟೆ 


ಶನಿವಾರಸಂತೆ 


ಕಾಜೂರು 


< > 


1 - 40 


28 


4 - 07 


ಒಟ್ಟು 


5 - 47 


ಬಿದರೂರು ಗ್ರಾಮ ಹೊಸದಾಗಿ ನಗರಮಾಪನಕ್ಕೆ ಸೇರಿಸಬೇಕಾದ ಸರ್ವೆ ನಂ .ಗಳ ವಿವರ 


ಕ್ರಸಂ 


ತಾಲ್ಲೂಕು 


ಹೋಬಳಿ 


ಗ್ರಾಮ 


ಈಗಿನ ಟ್ರಾವರ್ಸ್ನಂತೆ 
ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ 
ಕೈಬಿಟ್ಟಿರುವ ಸರ್ವೆ ನಂ . ಗಳ 

ವಿವರ 


ಎಕರೆ /ಸೆಂಟ್ಸ್ 


ಷರಾ 


5 


ಸೋಮವಾರಪೇಟೆ| 


ಶನಿವಾರಸಂತೆ 


ಬಿದರೂರು 


1 - 05 


3 - 46 


1 - 04 


0 - 35 


0 - 82 


0 - 64 


3 - 00 


23 / , 


23/2 


6 - 66 


1 - 62 


28 


3 - 30 


127 


1 -51 


ಒಟ್ಟು 


28 - 92 


ಈಗಿನ ಟ್ರಾವರ್ಸ್ನಂತೆ ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ ಕೈಬಿಟ್ಟಿರುವ ಸರ್ವೆ ನಂ .ಗಳ ವಿವರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೬೫ 


ಕ್ರಸಂ 


ತಾಲ್ಲೂಕು 


ಹೋಬಳಿ 


ಗ್ರಾಮ 


ಈಗಿನ ಟ್ರಾವರ್ಸ್ನಂತೆ 
ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ 
ಕೈಬಿಟ್ಟಿರುವ ಸರ್ವೆ ನಂ .ಗಳ 

ವಿವರ 


ಎಕರೆ /ಸೆಂಟ್ಸ್ 


ಷರಾ 


5 


1 


ಸೋಮವಾರಪೇಟೆ 


ಶನಿವಾರಸಂತೆ 


ಬಿದರೂರು 


0 - 08 


24 / 
23/ 2 


0 - 85 


25 


3 - 32 


83 ರಿಂದ 83 / 9 ರವರೆಗೆ 


3 - 58 


70 


0 - 94 


71 


1 - 21 


83 / 


0 - 24 


83 /2ಎ 


0 - 31 


2ಬಿ 


0 - 31 


2ಸಿ. 


0 - 30 


68 ರಿಂದ 68 /3 


0 - 25 


113 


0 - 18 


114 ರಿಂದ 114 /2 


0 - 52 


115 


0 - 20 


116 


0 - 30 


117 / ಎ , ಬಿ 


0 - 28 


1280 ರಿಂದ 128 / 3 


1 - 02 


ಒಟ್ಟು 

14 - 61 
ಚಿಕ್ಕಕೊಳತ್ತೂರು ಗ್ರಾಮ ಹೊಸದಾಗಿ ನಗರಮಾಪನಕ್ಕೆ ಸೇರಿಸಬೇಕಾದ ಸರ್ವೆ ನಂ . ಗಳ ವಿವರ 

ಈಗಿನ ಟ್ರಾವರ್ಸ್ನಂತೆ 
ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ 

ಎಕರೆ / 
ತಾಲ್ಲೂಕು ಹೋಬಳಿ 

ಕೈಬಿಟ್ಟಿರುವ ಸರ್ವೆ ನಂ . ಗಳ 

ವಿವರ 


ಕ್ರ. ಸಂ 


ಗ್ರಾಮ 


ಷರಾ 


1 ಸೆಂಟ್ 


ಸೋಮವಾರಪೇಟೆ 


ಶನಿವಾರಸಂತೆ 


ಚಿಕ್ಕಕೊಳತ್ತೂರು 


50/ 3 


0 -95 


50/ 4 


1 - 03 


54 


2 - 85 


55 


1 - 38 - 5 


55 /2 


1 - 00 


59 / 2 


0 - 96 


56/ 2 


0 - 84 


56 / 


3 - 68 


5674 


0 - 96 


570 


1 - 34 


57 / 2 


1 - 33 


೩೩೬೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨೯, ೨೦೧೬ 


ಭಾಗ ೩ 


ಈಗಿನ ಟ್ರಾವರ್ಸ್ನಂತೆ 
ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ | 
ಕೈಬಿಟ್ಟಿರುವ ಸರ್ವೆ ನಂ .ಗಳ 


ಎಕರೆ/ 


ಕ್ರಸಂ 


ತಾಲ್ಲೂಕು 


ಹೋಬಳಿ 


ಗ್ರಾಮ 


ಷರಾ 


ಸೆಂಟ್ಸ್ 


ವಿವರ 


5 


6 


56 /3 


1 - 42 


60 


1 - 98 


ಒಟ್ಟು 


19 - 72 - 5 


ಈಗಿನ ಟ್ರಾವರ್ಸ್‌ನಂತೆ ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ ಕೈಬಿಟ್ಟಿರುವ ಸರ್ವೆ ನಂ . ಗಳ ವಿವರ | 


ಕ್ರ. ಸಂ 


ತಾಲ್ಲೂಕು 


ಹೋಬಳಿ 


ಗ್ರಾಮ 


ಎಕರೆ/ 
ಸೆಂಟ್ಸ್ 


ಷರಾ 


ಈಗಿನ ಟ್ರಾವರ್ಸ್ನಂತೆ 
ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ 
ಕೈಬಿಟ್ಟಿರುವ ಸರ್ವೆ ನಂ .ಗಳ 

ವಿವರ 
- 5 
58 /21 
60/ 2 


6 . 


ಸೋಮವಾರಪೇಟೆ 


ಶನಿವಾರಸಂತೆ 


ಚಿಕ್ಕಕೊಳತ್ತೂರು 


1 - 18 


1 - 00 


ಒಟ್ಟು 


2 -18 


ಹೆಮ್ಮನೆ ಗ್ರಾಮ : ಹೊಸದಾಗಿ ನಗರಮಾಪನಕ್ಕೆ ಸೇರಿಸಬೇಕಾದ ಸರ್ವೆ ನಂ .ಗಳ ವಿವರ 


ಕ್ರಸಂ 


ತಾಲ್ಲೂಕು 


ಹೋಬಳಿ 


ಗ್ರಾಮ 


ಎಕರೆ/ ಸೆಂಟ್ 


ಷರಾ 


ಈಗಿನ ಟ್ರಾವರ್ಸ್ನಂತೆ 
ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ 
ಕೈಬಿಟ್ಟಿರುವ ಸರ್ವೆ ನಂ .ಗಳ ವಿವರ 

- 5 


1 


. 


2 


| 


3 


1 


1 


ಸೋಮವಾರಪೇಟೆ 


ಶನಿವಾರಸಂತೆ 


ಹೆಮ್ಮನೆ | 


ಬಿ1 ರಿಂದ ಬಿ41 ರವರೆಗೆ 


19 - 85 


10 - 00 


1150 ರಿಂದ 115/ 4 
930 ರಿಂದ 93/ 2 


5 - 53 


94 


3 - 56 


108 


1 - 55 


109 


1 - 56 


110 


1 - 10 


113 


3 - 64 


111 / 


1 - 62 


112 


2 - 38 


114 


4 - 72 


0 - 72 


0 - 22 


0 - 47 


0 - 47 


0 - 35 


0 - 35 


82 


0 - 70 | 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೬೭ 


ಕ್ರಸಂ 


ತಾಲ್ಲೂಕು 


ಹೋಬಳಿ 


ಗ್ರಾಮ | 


ಈಗಿನ ಟ್ರಾವರ್ಸ್ನಂತೆ 
ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ 
ಕೈಬಿಟ್ಟಿರುವ ಸರ್ವೆ ನಂ .ಗಳ ವಿವರ 


ಎಕರೆ/ಸೆಂಟ್ಸ್ 


ಷರಾ 


2 - 98 


1 - 10 


0 - 80 


0 - 70 


0 - 70 


0 - 58 


0 - 55 


0 - 52 


0 - 70 


0 - 40 


0 - 70 | 


0 - 30 


0 - 38 


0 - 23 


1 - 00 


0 - 28 


0 - 20 


0 - 57 


51 - 63 


32 
33 

ಒಟ್ಟು 
ಈಗಿನ ಟ್ರಾವರ್ಸ್ನಂತೆ ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ ಕೈಬಿಟ್ಟಿರುವ ಸರ್ವೆ ನಂ . ಗಳ ವಿವರ 

ಈಗಿನ ಟ್ರಾವರ್ಸ್ನಂತೆ 
ತಾಲ್ಲೂಕು ಹೋಬಳಿ ಗ್ರಾಮ ಒಳಗೊಂಡಿದ್ದು, ರಾಜ್ಯಪತ್ರದಲ್ಲಿ | 

ಕೈಬಿಟ್ಟಿರುವ ಸರ್ವೆ ನಂ . ಗಳ ವಿವರ 

5 
ಸೋಮವಾರಪೇಟೆ ಶನಿವಾರಸಂತೆ ಹೆಮ್ಮನೆ 36 

| 38/2 
25 


ಕ್ರಸಂ 


* ಎಕರೆ / ಸೆಂಟ್ಸ್ 


ಷರಾ 


6 


| 


0 - 95 


| 


1 - 30 
0 - 75 


24 


1 - 00 


0 - 38 


0 - 40 


20 


0 - 22 


0 - 62 


35 


0 - 20 


ಬಿ29 


1 - 76 


34 


0 - 95 


ಒಟ್ಟು 


8 - 53 


PR . 699 
Sc. 20 


ಸಿ. ಎನ್. ಶ್ರೀಧರ 
ಭೂದಾಖಲೆಗಳ ಜಂಟಿ ನಿರ್ದೇಶಕರು 
ನಗರಮಾಪನ, ದಕ್ಷಿಣ ವಲಯ , ಬೆಂಗಳೂರು. 


೩೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 

ಭಾಗ ೩ 
ಮುಖ್ಯ ಮಹಾನಗರ ದಂಡಾಧಿಕಾರಿಗಳ ನ್ಯಾಯಾಲಯ, ಬೆಂಗಳೂರು ನಗರ 

ವಿಷಯ : ಮಾಲುಗಳ ವಾರಸುದಾರರ ಪತ್ತೆಗಾಗಿ ರಾಜ್ಯಪತ್ರದಲ್ಲಿ ಪ್ರಕಟಿಸಲು ಮನವಿ. 
ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಕೊಡಿಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಮಾನತ್ತುಪಡಿಸಿರುವ ಈ ಕೆಳಕಂಡ ಮಾಲುಗಳ 
ಮಾಲೀಕರ ಪತ್ತೆಗಾಗಿ ಸೂಕ್ತ ಕ್ರಮ ಕೈಗೊಂಡಿದ್ದು ಹಾಗೂ ಬೆಂಗಳೂರು ನಗರ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಸುತ್ತೋಲೆ ಕಳುಹಿಸಿದ್ದರೂ ಸಹ ಯಾವುದೇ 
ಪೊಲೀಸ್ ಠಾಣೆಗಳಲ್ಲಿ ಸದರಿ ಮಾಲುಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ . ಹಾಗೂ ಮಾಲುಗಳ ವಾರಸುದಾರರು ಪತ್ತೆಯಾಗಿರುವುದಿಲ್ಲ . ಆದ್ದರಿಂದ ಈ 
ಕೆಳಕಂಡ ಮಾಲುಗಳ ವಾರಸುದಾರರ ಪತ್ತೆಗಾಗಿ ರಾಜ್ಯಪತ್ರದಲ್ಲಿ ಪ್ರಕಟಿಸಲು ಸೂಚಿಸಿರುತ್ತದೆ. 
ಪೊಲೀಸ್ 
ಮೊ . ಸಂ . ಮತ್ತು ಕಲಂ ಪಿ.ಎಫ್. ನಂ . ವಾಹನ ಮಾದರಿ ಇಂಜಿನ್ ನಂ . 

ಚಾರ್ಸಿ ನಂ . 
ಠಾಣೆ 
ಕೊಡಿಗೇಹಳ್ಳಿ 178 /2009 ಕಲಂ 341, 62 /2009 Hero Honda 

98G170661. 98G19C07601 
504, 506 ( ಬಿ) 109, 307 

Splendour KA 04 V 
ರೆ / ವಿ 34 ಐಪಿಸಿ 

5314 
2 . | ಕೊಡಿಗೇಹಳ್ಳಿ 136 /2010 ಕಲಂ 41 ಕ್ಲಾಸ್ | ಪಿ .ಎಪ್ ನಂ Bajaj CT-100 Bike Engine No- Chassis No -DUFBMD 

( ಡಿ) 102 ಸಿಆರ್ ಪಿಸಿ & | 35 /2010 Red colour KA- 02 | DUMBMD 25327 | 51548 
ಕಲಂ 379 ಐಪಿಸಿ 

ES - 7596 


1. 


| 


3 . | ಕೊಡಿಗೇಹಳ್ಳಿ 


QP 


136 / 2010 ಕಲಂ 41 ಕ್ಲಾಸ್ | ಪಿ.ಎಪ್‌ನಂ 
( ಡಿ) 102 ಸಿಆರ್ ಪಿಸಿ & | 36 /2010 
ಕಲಂ 379 ಐಪಿಸಿ 


Bajaj discover Bike Engine NO 
black /purple colour | DSGBNB 46239 
Reg No- Nil --- 


Chassis No 
MD2DSDSZZNCB 
69778 


Chassis No 


MD2DHDHJZZNCM 


86019 


Bajaj Pulser Bike Engine No 
Black colour KA- 01 | DJGBNM 14629 
EF - 8325 
Bajaj Pulser Bike Engine No 
Black colour KA-05 | DHGBLJ04161 
EV - 7000 


Chassis No 
DHVBLJ04940 


ಕೊಡಿಗೇಹಳ್ಳಿ | 136/2010 ಕಲಂ 41 ಕ್ಲಾಸ್ | ಪಿ.ಎಪ್‌ನಂ 

( ಡಿ) 102 ಸಿಆರ್ ಪಿಸಿ & 37 /2010 

ಕಲಂ 379 ಐಪಿಸಿ 
5. ಕೊಡಿಗೇಹಳ್ಳಿ 136 /2010 ಕಲಂ 41 ಕ್ಲಾಸ್ | ಪಿ .ಎಪ್ ನಂ 

( ಡಿ) 102 ಸಿಆರ್ ಪಿಸಿ & 37 /2010 

ಕಲಂ 379 ಐಪಿಸಿ 
6. ಕೊಡಿಗೇಹಳ್ಳಿ | 136/2010 ಕಲಂ 41 ಕ್ಲಾಸ್ | ಪಿ.ಎಪ್ ನಂ 

( ಡಿ) 102 ಸಿಆರ್ ಪಿಸಿ & | 38 /2010 

ಕಲಂ 379 ಐಪಿಸಿ 
7. ಕೊಡಿಗೇಹಳ್ಳಿ 136 /2010 ಕಲಂ 41 ಕ್ಲಾಸ್ | ಪಿ .ಎಪ್ ನಂ 

( ಡಿ) 102 ಸಿಆರ್ ಪಿಸಿ & 39 /2010 

ಕಲಂ 379 ಐಪಿಸಿ 
8. | ಕೊಡಿಗೇಹಳ್ಳಿ | 144 /2011 ಕಲಂ 41 (1) ಪಿ .ಎಪ್. ನಂ 

( ಡಿ ) ಸಿತ 102 ಸಿಆರ್ ಪಿಸಿ | 47/2011 


TVS victor Bike KA - 
04 . Q-1431 


Engine No 
OF1B61506219 


Chassis No 
MD625AF1061813350 


Engine No 
DUFBMB11818 


Chassis No - 
DUMBMB53075 


Bajaj CT - 100 Bike 
purple colour 
KA- 50 E -6899 
Hero Honda Passion 
Bike Colour -blue & 
black No- Nil 
Herohonda CD-100 | 
Delux Colour -Red 
No KA-16 E- 3529 


Engine No - 
07J05M05050 


Chassis - 
07 / 09C00198 


& 379 ಐಪಿಸಿ 


Chassis - 


9. | ಕೊಡಿಗೇಹಳ್ಳಿ | 144 /2011 ಕಲಂ 41(1) 

( ಡಿ ) ಸಹಿತ 102 ಸಿಆರ್ 
ಪಿಸಿ & 379 ಐಪಿಸಿ 


ಪಿ .ಎಪ್. ನಂ 
48/ 2011 


Engine No - 
98H10E11801 


95H1OFQ8297 


10 .| ಕೊಡಿಗೇಹಳ್ಳಿ 


Chassis - 95J1001317 


144 /2011 ಕಲಂ 41(1) ಪಿ . ಎಪ್ . ನಂ 
( ಡಿ ) ಸಿತ 102 ಸಿಆರ್ ಪಿಸಿ | 48 /2011 
& 379 ಐಪಿಸಿ 


Herohonda CD -100 | Engine No - 
Delux Colour -black | 94M1OE08226 
No KA-16 E - 6009 


Chassis - 


11 . | ಕೊಡಿಗೇಹಳ್ಳಿ | 144 /2011 ಕಲಂ 41(1) 

( ಡಿ) ಸಿತ 102 ಸಿಆರ್ ಪಿಸಿ 
& 379 ಐಪಿಸಿ 


ಪಿ .ಎಪ್. ನಂ 
| 49 /2011 


Herohonda CD -100 
Delux Colour-black 


Engine No - 
98D10E17871 


9801OF08487 


No KA-06 - L -5397 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೬೯ 


છે(વા 


ಪೋಲೀಸ್ 
ಠಾಣೆ 


ಮೊ . ಸಂ . ಮತ್ತು ಕಲಂ 


ಪಿ . ಎಫ್ . ನಂ . 


ವಾಹನ ಮಾದರಿ 


ಇಂಜಿನ್ ನಂ . 


ಚಾರ್ಸಿ ನಂ . 


Herohonda CD - 100 
Colour -black No 
CAP - 9096 


Engine No - 
C1E117002 


Chassis - 
C10F11C100 


Chassis - 
DHVBJL39341 


Chassis - 


7007f708845 


ಕೊಡಿಗೇಹಳ್ಳಿ | 144 /2011 ಕಲಂ 41(1) | ಪಿ . ಎಪ್ . ನಂ 

( ಡಿ) ಸಿತ 102 ಸಿಆರ್ ಪಿಸಿ | 50 /2011 

& 379 ಐಪಿಸಿ 
13. | ಕೊಡಿಗೇಹಳ್ಳಿ | 144 /2011 ಕಲಂ 41(1) ಪಿ .ಎಪ್. ನಂ 

( ಡಿ) ಸಿತ 102 ಸಿಆರ್ ಪಿಸಿ | 50/2011 

& 379 ಐಪಿಸಿ 
14 . ಕೊಡಿಗೇಹಳ್ಳಿ | 144 /2017 ಕಲಂ 41(1) ಪಿ . ಎಪ್ . ನಂ 

( ಡಿ) ಸಿತ 102 ಸಿಆರ್ ಪಿಸಿ | | 50 /2011 

& 379 ಐಪಿಸಿ 
15 . ಕೊಡಿಗೇಹಳ್ಳಿ | ಮೊ . ಸಂ 78 /2012 ಕಲಂ | ಪಿ.ಎಪ್. ನಂ 

41 ಕ್ಲಾಸ್ (1) ( ಡಿ ) ಸಹಿತ 34 /2012 
102ಸಿ. ಆರ್. ಪಿಸಿ & ಕಲಂ 

392 ಐಪಿಸಿ 
16 . ಕೊಡಿಗೇಹಳ್ಳಿ ಮೊ . ಸಂ 78/2012 ಕಲಂ ಪಿ . ಎಪ್. ನಂ 

41 ಕ್ಲಾಸ್ (1) ( ಡಿ) ಸಹಿತ | 35/2012 
102 ಸಿ.ಆರ್. ಪಿಸಿ & ಕಲಂ 

392 ಐಪಿಸಿ 
17. ಕೊಡಿಗೇಹಳ್ಳಿ ಮೊ . ಸಂ 136/2012 ಕಲಂ | ಪಿ.ಎಪ್. ನಂ 
379 ಐಪಿಸಿ 

52 /2012 
18. | ಕೊಡಿಗೇಹಳ್ಳಿ | ಎನ್. ಸಿ.ಆರ್ ನಂ 68/2016 | ಪಿ .ಎಫ್ ನಂ | 

11 /2016 


Bajaj Pulser Colour - | Engine No - 
blue No KA-04 EE - DHGBJL39402 
5326 
Suzuki samurai No Engine No - 
Colour- green KA-06 | 7007m761105 
H - 7436 
ಹೀರೋ ಹೊಂಡ ಪ್ಯಾಷನ್ ಇಂಜಿನ್ ನಂ 
ಪ್ಲಸ್ ಬೈಕ್, ಬಣ್ಣ -ಕೆಂಪು | 07J05C12017 
ನೋಂದಣಿ ನಂ KA -05 
HD -9263 
Bajaj Discover Bike, | Engine No - 
Black & blue colour MD2DSJZZZUW 
No – nil 

L12496 


ಚಾಸಿಸ್ ನಂ 


| 


07J05M10176 


chassis No 
JZMBUL56159 


19 . | ಕೊಡಿಗೇಹಳ್ಳಿ | ಎನ್. ಸಿ.ಆರ್ ನಂ 68/2016 | ಪಿ .ಎಫ್ ನಂ 

11 / 2016 


ಕಲ್ಲರ್ 


20. ಕೊಡಿಗೇಹಳ್ಳಿ | ಎನ್. ಸಿ. ಆರ್ ನಂ 68/ 2016 


ಪಿ .ಎಫ್ ನಂ 


11 / 2016 


ಒಂದು ಆಟೋ ರಿಕ್ಷಾ ಇಂಜಿನ್ ನಂ : ಚಾಸಿಸ್ ನಂ : 
ನಂ - ಕೆಎ - 05, 2896 M24DH078808 F24DH081981 . 
ಬಜಾಜ್ ಡಿಸ್ಕವರ್ , ನಂ | JZMDTQ15387 | ಚಾಸಿಸ್ ನಂ : 
ಎಪಿ 04 ಈ ಕೆ 8517 

MDZDSJZZZT WG 

17518 
ಕರಿಷ್ಮಾ, ಕೆಎ 04 ಈ | MC38EAGDO ಚಾಸಿಸ್ ನಂ : 
ವೈ 3175 , ಬ್ಲಾಕ್ 1551 

MBLMC38LB 

8GD016 
ಬಜಾಜ್ ಪಲ್ಸರ್ ಬ್ಲಾಕ್ | ಇಂಜಿನ್ 

ಚಾಸಿಸ್ ನಂ : 
ಕಲ್ಲರ್‌, ನಂ ಟಿಎನ್ 37 ನಂ .DHGBLL DZHVBLL60049 
ಎಜೆ 9300 

58921 
ಬಜಾಜ್ ಪಲ್ಸರ್ ಬ್ಲಾಕ್ | ಇಂಜಿನ್ 

ಚಾಸಿಸ್ ನಂ : 
ಕಲ್ಲರ್, ಕೆಎ 04 

ನಂ .DHGBKB870 | DHVBKB87086 
ಇಎಫ್ 1590 

83 
ಬಜಾಜ್ ಅವೆಂಜರ್ ಇಂಜಿನ್ ನಂ : ಚಾಸಿಸ್ ನಂ : 
ಟಿ.ಎನ್ 06 ಬಿ 420 JMGBTC30809 MDZDGJMZZ 

TCC31863 
ಬಜಾಜ್ ಪಲ್ಸರ್ ಬ್ಲಾಕ್ | ಇಂಜಿನ್ ನಂ . ಚಾಸಿಸ್ ನಂ : 
ಕಲ್ಲರ್‌, ಆರ್‌. ಜೆ 14 | JCGBNLO1049 MDZDHJCZZ 
ಎಸ್‌ಯು 6451 

NC101049 


21 . ಕೊಡಿಗೇಹಳ್ಳಿ | ಎನ್ . ಸಿ. ಆರ್ ನಂ 68 /2016 | ಪಿ. ಎಫ್ ನಂ . 


11 /2016 


22. ಕೊಡಿಗೇಹಳ್ಳಿ | ಎನ್. ಸಿ. ಆರ್ ನಂ 68/2016 | ಪಿ.ಎಫ್ ನಂ 

11 /2016 


23. ಕೊಡಿಗೇಹಳ್ಳಿ | ಎನ್. ಸಿ.ಆರ್ ನಂ 68 /2016 


ಪಿ.ಎಫ್ ನಂ 
11 /2016 


ಚಾಸಿಸ್ ನಂ : 


24. ಕೊಡಿಗೇಹಳ್ಳಿ | ಎನ್.ಸಿ.ಆರ್ ನಂ 68 /2016 | ಪಿ.ಎಫ್ ನಂ 

11 /2016 


| ರಾಯಲ್ ಎನ್‌ಫೀಲ್ಡ್ 
ರೆಡ್ ಕಲ್ಲರ್‌, ನಂ . 
ಇಲ್ಲಾ 


ಇಂಜಿನ್ ನಂ : 
9US002912A 


9US002912A 


೩೩೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


ಭಾಗ ೩ 


ಪೋಲೀಸ್ 
ಠಾಣೆ 


ಮೊ . ಸಂ . ಮತ್ತು ಕಲಂ 


ಪಿ .ಎಫ್. ನಂ . 


ವಾಹನ ಮಾದರಿ 


ಇಂಜಿನ್ ನಂ . 


ಚಾರ್ಸಿ ನಂ . 


ಕೊಡಿಗೇಹಳ್ಳಿ | ಎನ್. ಸಿ . ಆರ್ ನಂ 68 /2016 | ಪಿ .ಎಫ್ ನಂ 


ಚಾಸಿಸ್ ನಂ : 


11 /2016 


MBBNF4BAD6810 


369 


26. ಕೊಡಿಗೇಹಳ್ಳಿ | ಎನ್. ಸಿ. ಆರ್ ನಂ 68 /2016 | ಪಿ .ಎಫ್ ನಂ 


MDZA11CZ 3DCG 


11 /2016 


ಸುಜುಕಿ ಹೀಟ್ ನಂ | ಇಂಜಿನ್ ನಂ : 
ಕೆಎ 03 ಇಡಬ್ಲೂ 

F479103777 
8831, ಬ್ಲಾಕ್ ಕಲ್ಲರ್ 
ಬಜಾಜ್ ಪಲರ್‌ ಬ್ಲಾಕ್ | DHZCDG83691 
ಕಲ್ಲರ್, ಕೆಎ 04 
ಹೆಚ್ . ಆರ್ 4338 
ಸುಜುಕಿ ಸಮುರಾಯ್ ಇಂಜಿನ್ ನಂ : 
ರೆಡ್ ಕಲ್ಲರ್, ಕೆಎ 05 7709M933095 
ಸಿ ಜೆ 788 


04158 


27. ಕೊಡಿಗೇಹಳ್ಳಿ | ಎನ್.ಸಿ. ಆರ್ ನಂ 68 /2016 | ಪಿ .ಎಫ್ ನಂ 


ಚಾಸಿಸ್ ನಂ : 


11 /2016 


7709F886802 


28. | ಕೊಡಿಗೇಹಳ್ಳಿ | ಎನ್. ಸಿ. ಆರ್ ನಂ 68 /2016 | ಪಿ .ಎಫ್ ನಂ . 


11 /2016 


27/2016 


29. ಕೊಡಿಗೇಹಳ್ಳಿ | ಎನ್. ಸಿ.ಆರ್ ನಂ 

208 /2016 


30 . ಕೊಡಿಗೇಹಳ್ಳಿ 


ಎನ್. ಸಿ . ಆರ್‌ ನಂ 


27/2016 


208 /2016 


31. | ಕೊಡಿಗೇಹಳ್ಳಿ 


ಎನ್ . ಸಿ . ಆರ್ ನಂ 


27 /2016 


208/2016 


32 . ಕೊಡಿಗೇಹಳ್ಳಿ 


27 /2016 


ಎನ್ . ಸಿ . ಆರ್ ನಂ 
208 /2016 


ಬಜಾಜ್ ಪಲ್ಸರ್ ಬ್ಲಾಕ್ | ಇಂಜಿನ್ ನಂ : ಚಾಸಿಸ್ ನಂ : 
ಕಲ್ಲರ್‌, ನಂ ಕೆಎ 51 DHGBPE09445 MDZDHDHZZ 
ಕ್ಯೂ 374 

TCE71095 
ಕೈನಟಿಕ್ ಬೈಕ್ ರೆಡ್ ಇಂಜಿನ್ ನಂ : ಚಾಸಿಸ್ ನಂ : 
ಕಲ್ಲರ್, ಕೆಎ 03 ಈ ಬಿ | BJ50001520 BJ50001678 
5921 
ಹಿರೋಹೊಂಡಾ ಇಂಜಿನ್ ನಂ : ಚಾಸಿಸ್ ನಂ : 
ಸಿಬಿಜೆಡ್ ರೆಡ್ ಕಲ್ಲರ್‌, | KLEB9GM03795 | MBLKL12E 
ಟಿಎನ್ 22 ಬಿಹೆಚ್ 

C9GM03816 
7101 
ಬಜಾಜ್ ಪ್ಲಾಟಿನ ನಂ | ಇಂಜಿನ್ ನಂ : ಚಾಸಿಸ್ ನಂ : 
ಇಲ್ಲಾ ಬ್ಲಾಕ್ ಕಲ್ಲರ್, DUMBPM06 787 MD2DDDZZZ 

PWMO7016 
ಹೊಂಡಾ ಡಿಯೋ ಇಂಜಿನ್ ನಂ : ಚಾಸಿಸ್ ನಂ : 
ವೈಟ್ ಕಲ್ಲರ್‌, ನಂ ಕೆಎ | JE11E0002249 | ME4JE115J28002237 
02 ಈ ಜಿ 644 
ಹೋಂಡಾ ಆಕ್ಟಿವಾ 

ಇಂಜಿನ್ ನಂ : ಚಾಸಿಸ್ ನಂ : 
ಲೈಟ್ ಗೋಲ್ಡ್ ಕಲ್ಲರ್ , | JF08E0224297 | NIL 
ಕೆಎ 19 ಆರ್ 3639 
ಟಿ. ವಿ.ಎಸ್ ಸ್ಕೂಟಿ ರೆಡ್ ಇಂಜಿನ್ ನಂ :. . ಚಾಸಿಸ್ ನಂ : 
ಕಲ್ಲರ್‌, ನಂ ಕೆಎ 01 | 03G3L92803177 MD626BG3X 
ಈ ಎಲ್ 7940 

92C83202 
ಹೊಂಡಾ ಡಿಯೋ ಇಂಜಿನ್ ನಂ : | ಚಾಸಿಸ್ ನಂ : 
ಬ್ಲಾಕ್ ಕಲ್ಲರ್‌, ನಂ . JF11E0006797 | ME4JF116K2800 
ಎಪಿ8 ಎಸ್ 28 

6802 
ಕೆ ಎ 50 ಕ್ಕೂ 3665 | ಇಂಜಿನ್ ನಂ : ಚಾಸಿಸ್ ನಂ : 
ವೈಟ್ ಕಲ್ಲರ್ JC44E2223807 OME4JC447 

HC81126930 


33 . ಕೊಡಿಗೇಹಳ್ಳಿ | ಎನ್. ಸಿ.ಆರ್ ನಂ 


27 /2016 


ನಿರ : 


208 /2016 


28/2016 


34. ಕೊಡಿಗೇಹಳ್ಳಿ | ಎನ್. ಸಿ.ಆರ್ ನಂ 

209/2016 


35 . ಕೊಡಿಗೇಹಳ್ಳಿ 


ಎನ್ . ಸಿ. ಆರ್ ನಂ 


28/2016 


209 /2016 


36. ಕೊಡಿಗೇಹಳ್ಳಿ 


28/2016 


ಎನ್. ಸಿ . ಆರ್ ನಂ 
209 /2016 


PR-687 
SC - 1 


By Order 
Court of the Chief Metropolitan Magistrate 

Bengaluru 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 

2220 
OFFICE OF THE CHIEF XTH ADDL. CHIEF METROPOLITAN MAGISTRATE MAYO HALL UNIT 

DRAFT NOTIFICATION 

TO No. 140 / 16 Bengaluru City Date :01 / 07 /2016 
It is hereby notified to the General public that the following unclaimed vehicles, are in the custody of RAMAMURTHYNAGAR 
POLICE STATION , BENGALURU CITY .Which are seized under the various NCR cases. 


SL 


VEHICLE 


NCR No . and PF NO 


VEHICLE NO 


ENGINE NO 


CHASSIS NO . 


REMARKS 


MODEL 


NIL 


NIL 


NIL 


No Seat 


NCR No . 1409/ 15 and PF 
NO. 175/ 15 ITEM NO. 1 


ATLAS 
AUTOMATIC 


SCOOTER 


2. 


KA -01-H -2088 


NOT VISIBLE 


NOT VISIBLE 


NCR No. 1409/15 and PF 
NO . 175 / 15 ITEM NO . 2 


KINETIC HONDA 
BLUE COLOUR 


NIL 


147046808 


147046808 


NCR No. 1409/15 and PF 
NO. 175/ 15 ITEM NO .3 


BLACK 
COLOURV 
YAMAHA OLD 


No Head 

light, 
Side covers 


4 . 


NCR No. 1409/ 15 and PF 


KA -03 -ET 


OD1K51501958 MD621BD1552K31517 


NO . 175 / 15 ITEM NO . 4 


BLUE COLOUR 
TVS XL SUPER 
PULSAR BLACK 

COLOUR 


5 . 


KA-53 -H -5254 


DHGBBJ 22970 


MD2DHDHZZPCPJ 


83206 


NCR No. 1409/ 15 and PF 
NO . 175 / 15 ITEM NO .5 
NCR No .1409/15 and PF 
NO . 175 / 15 ITEM NO .7 


6 . 


KA -05 -ED 


7007M744331 


7007M744331 


SUZUKI 
SUMARAIWHITE 


4542 


COLOUR 


7 . 


| TN - 30- J- 6494 


05G08M28031 


05G09C 29916 


No Front 


NCR No. 1409/ 15 and PF 
NO . 175/15 ITEM NO .8 


HERO HONDA 
PASSION PLUS 


Wheel, Side 


Covers 


8 . 


KA -01-ED 


MD2DHDHZZNC 


No Back 


NCR No. 1409/ 15 and PF 
NO . 175 / 15 ITEM NO . 9 


6896 


51444 


Wheel 


9 . 


KA -05 - U -6700 


NOT VISIBLE 


NCR No. 1409/ 15 and PF 
NO . 175 / 15 ITEM NO . 10 


BLACK COLOUR DHGBNJ 89668 

PULSAR 
HERO HONDA 96K10E 00449 

CD 100 
RED COLOUR 
BLUE COLOUR OD1P 61891476 
TVS XL SUPER 
BLACK COLOUR | 7810M 196599 

SUZUKI 
SAMURAI 


FrontWheel 
& Seat, Side 

Covers 
No Front 


NCR No. 1409 / 15 and PF 


KA - 03 


1D621BD1362P 58456 


NO . 175 / 15 ITEM NO . 11 


336 


Wheel 


11. 


NCR No . 1409/ 15 and PF 


KA - 03 - N - 8071 


7810P 148962 


NO . 175 / 15 ITEM NO . 12 


No Head 
light, Seat, 
Side Covers 


NIL 


DPMBLB 29959 


BPFBLD 28395 


12. | NCR No. 1409/15 and PF 

NO. 175/ 15 ITEM NO. 13 


BAJAJ PLATINA 
BLACK COLOUR 


NIL 


JF08E 


NOT VISIBLE 


13. NCR No. 1409/ 15 and PF 

NO .175 /15 ITEM NO .14 


BLACK COLOUR 
HONDA ACTIVA 


5257272 


KA-03 -EL -104 


DHGBKG 


DHUBKG 13852 


14 . NCR No. 1409/ 15 and PF 

NO . 175/ 15 ITEM NO. 15 


PURPUL 
COLOUR BAJAJ 

PULSAR 


14206 


KA - 03 -ET 


5K51255259 


MD625HP541K 25821 


No Front & 


15 . NCR No. 1409/ 15 and PF 

NO . 175 / 15 ITEM NO . 16 


RED COLOUR 
TVS STAR CITY 


8491 


Back 


Wheels 


೩೩೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


ಭಾಗ ೩ 


SL 


NCR No. and PF NO 


VEHICLE NO 


CHASSIS NO . 


REMARKS 


No 


KA -53 -J-902 


16 . NCR No. 1409/ 15 and PF 

NO . 175 / 15 ITEM NO . 18 
17. NCR No. 1409/ 15 and PF 

NO. 175/ 15 ITEM NO. 19 


VEHICLE 

ENGINE NO 
MODEL 
BLACK COLOUR DJGBNK 92904 

PULSAR 
BLUE COLOUR06M95M 59008 

CHETAK 


MD2DHDJZZNCA 

70130 
06M95M 84662 


KA -03-R -659 


No Seat 


SCOOTER 


18 . 


NCR No. 1409/ 15 and PF 


NIL 


HONDA ACTIVA 


E3301M518470 


9301F462455 


No Engine 
& Head light 


NO. 175 / 15 ITEM NO .21 


BLOCK 


COLOURE 


19 . 


KA -04 


BLUE COLOUR 


DEBJH 04825 


06CBGH 32827 


No side 


NCR No . 1409/ 15 and PF 
NO .175/ 15 ITEM NO .22 


Y - 5297 


CHETAK 


Covers 


SCOOTER 


20. NCR No.1409/ 15 and PF 


NIL 


OD1A91774886 


MD621BD1891A 


GREEN COLOUR 
TVS XL SUPER 


NO . 175 / 15 ITEM NO .24 


55335 


21. NCR No.1409/ 15 and PF 


AP - 03 


BLACK COLOUR 


DUUBSC 63242 


MD2DDDZZZSPC 


NO . 175 / 15 ITEM NO . 26 


AL - 3657 


BAJAJ PLATINA 


40868 


22. NCR No.1409/ 15 and PF 


KA - 03 


NOT VISIBLE 


MD621BD1X62K 


GREEN COLOUR 
TVS XL SUPER 


NO . 175 / 15 ITEM NO .27 


EX -2010 


00796 


NIL 


YELLOW 


06G70M 02331 


06G7OD 02381 


No Head 


23. NCR No.1409/ 15 and PF 

NO. 175 / 15 ITEM NO .28 


COLOUR 


light, Side 
Covers 


KARIZMA 


24. NCR No. 1409/ 15 and PF 


KA -04 


BLACK COLOUR 


DUFBLL 95190 


DUMBLL 88122 


No Front 


NO . 175 / 15 ITEM NO . 29 


EK -8852 


BAJAJ CT 100 


Wheel, Side 


Covers , 


Head light 


25 . NCR No. 1409 / 15 and PF 


KA -05 


SILVER COLOUR OE1L 32053629 


MD624CE1632L 


No Side 


NO . 175 / 15 ITEM NO . 30 


EQ -724 


TVS FIERO 


18285 


Covers , 


Head light 
Damage 


26. NCR No. 1409/ 15 and PF 


NIL 


BLACK COLOUR 


DUMBLM 


DUFBLM 54719 


NO . 175 / 15 ITEM NO . 31 


CT 100 


57507 


27 . 


NCR No . 1409/ 15 and PF 


MH -02 


02M18M 12522 


02M20C 23148 


NO .175/ 15 ITEM NO .32 


HA - 9636 


BLACK COLOUR 
HERO HONDA 
SPLENDAR 


28 . 


NCR No. 1409/ 15 and PF 


KA -03 


GREEN COLOUR 


OD1BA 


MD621BD15A1B0 


No Head 


NO. 175/ 15 ITEM NO. 33 


HG -5242 


TVS XL SUPER 


1382212 


light 


29. 


NCR No. 1409/ 15 and PF 


P1010M 


P1010F 346358 


NO NUMBER GREEN COLOUR 

PLATE TVS XL SUPER 


NO . 175 / 15 ITEM NO .34 


341156 


KA -03 


BLACK COLOUR 


E3301M 


9301F 462855 


No Head 


30. NCR No.1409/ 15 and PF 

NO . 175 / 15 ITEM NO . 35 


EH -6303 


TVS SUZUKI 


518470 


light 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೭೩ 


SL 


VEHICLE 


NCR No. and PF NO 


VEHICLE NO 


ENGINE NO 


CHASSIS NO . 


REMARKS 


No 


KA -01 


ME4KCO98G 780242 


31. NCR No. 1409/ 15 and PF 

NO. 175/ 15 ITEM NO. 36 


KCO9E 
4026816 


EF -4310 


MODEL 
BLACK COLOUR 

HONDA 
UNICORN 
BLUE COLOUR 
SUZUKIMAX 100 


32 . 


TN -23-Q - 300 


1907M 426741 


19076377311 


NCR No . 1409 / 15 and PF 
NO . 175 / 15 ITEM NO . 37 


No Head 
light, Side 

Covers 
No Back 
Wheel, Side 

Covers 


KA -05 


F4E1103265 


MBSNF4HAJA 


33. NCR No. 1409/15 and PF 

NO. 175/ 15 ITEM NO. 38 


HM -6967 


8103484 


KA -03 


RED COLOUR 
SUZUKI SLING 

SHOT 
GREEN COLOUR 

TVS XL SUPER 
GREEN COLOUR 
TVS XL SUPER 


OD1F41173279 


MD621D 1741780 


34 . NCR No . 1409/ 15 and PF 

NO . 175 / 15 ITEM NO . 39 
35. NCR No.1409/ 15 and PF 

NO . 175 / 15 ITEM NO . 40 


EN -5322 


OD1K 41229419 


KA -03 
EP -5645 


MD621BD1941K 

03565 


No Front 
Wheel , 
Seat 


KA-51- 3677 


DHGBBJ 95461 


MD2DHDHZZTCG 


BLACK COLOUR 
BAJAJ PULSAR 


56272 


36 . NCR No. 1409/ 15 and PF 

NO . 175 / 15 ITEM NO .41 
NCR No. 1409/ 15 and PF 
NO . 175/ 15 ITEM NO.42 


37 . 


NIL 


8602M650899 


NOT VISIBLE 


SILVER COLOUR 

SUJAKI 
SAMARAI 


No engine, 

Back 
Wheel, Side 


covers 


KA-03 -V - 156 


NOT VISIBLE 


A708F 720824 


No Head 


light 


38 . NCR No. 1409/ 15 and PF 

NO .175 / 15 ITEM NO .43 
39. NCR No.1409/ 15 and PF 

NO . 175/ 15 ITEM NO.44 


NIL 


NOT VISIBLE 


31101F 389381 


No Engine 


BROWN 
COLOUR TVS 50 
GREEN COLOUR 
TVS XL SUPER 

NO ENGINE 
GREEN COLOUR 

SUZUKI 

SAMURAI 
BLACK COLOUR 

YAMAHA 


40. 


KA - 05 


7006M 725338 


7806F 673670 


NCR No. 1409/ 15 and PF 
NO . 175 / 15 ITEM NO .45 


ED - 1773 


NIL 


1L1 114410 


1L1 114410 


41. NCR No. 1409/ 15 and PF 

NO . 175 / 15 ITEM NO .46 
42. NCR No.1409/15 and PF 

NO. 175/ 15 ITEM NO .47 


8601M 642007 


NOT VISIBLE 


KA -01 
K -8006 


BLACK COLOUR 

SUZUKI 


No Front 
Wheel, 
Seat, Side 
Covers 


871485NIEOF 


NOT VISIBLE 


43. NCR No. 1409 / 15 and PF 

NO . 175 / 15 ITEM NO .48 


KA -02 
X -1251 


44 . 


KA -03 


BLACK COLOUR 
KINETIC HONDA 
GREY COLOUR 

CHETAK 
SCOOTER 


| NOT VISIBLE 


NCR No . 1409/ 15 and PF 
NO . 175 / 15 ITEM NO .49 


06CBHG 12168 


ED - 9805 


NIL 


NOT VISIBLE 


NOT VISIBLE 


No Seat 


45 . NCR No . 1409/15 and PF 

NO. 175 / 15 ITEM NO .50 


BROWN 
COLOUR BAJAJ 

M 80 


KL - 7 


1L 5302572 


00B1L 5302572 


FrontWheel 


46 . NCR No. 1409/ 15 and PF 

NO . 175/ 15 ITEM NO .51 


Q - 8812 


MEROON 

COLOUR 
YAMAHA 135 


damaged 


೩೩೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


ಭಾಗ ೩ 


SL 


VEHICLE 


NCR No. and PF NO 


VEHICLE NO 


ENGINE NO 


CHASSIS NO . 


REMARKS 


No 


47 . 


KA -01 


063N 72505755 


NOT VISIBLE 


NCR No. 1409/ 15 and PF 
NO . 175 / 15 ITEM NO .52 


MODEL 
BLACK COLOUR 
SCOOTY PEP 

PLUS 


EG -647 
KANNADA 


DHGBJK 26193 


DHVBJK 26251 


48 . NCR No. 1409/ 15 and PF 

NO . 175 / 15 ITEM NO .53 


KA -03 
EH -5151 


BLUE COLOUR 
BAJAJ PULSAR 


KA -53 - E - 368 


BLACK COLOUR 


DHGBMB 


DHVBMD 14255 


49. NCR No. 1409/ 15 and PF 

NO . 175 / 15 ITEM NO . 54 


03155 
OJ3K62224224 


BAJAJ PULSAR 
SCOOTY PEP 

PLUS 


50. NCR No . 1409/ 15 and PF 

NO . 175 / 15 ITEM NO . 55 


NOT VISIBLE 


KA -51 
J-8238 


51. 


NCR No.1409/ 15 and PF 


AP -23 


06B08M 21061 


06B09C 31893 


No Head 


HERO HONDA 
PASSION PLUS 


NO . 175 / 15 ITEM NO . 57 


J - 2787 


light 


52 . 


NCR No . 1409 / 15 and PF 


KA -04 


0E4H51134786 


No Side 


RED COLOUR 
TVS VICTOR 


MD625DF4651H 

26499 


NO . 175 / 15 ITEM NO .61 


EM -5132 


Covers 


NCR No. and PF NO 


VEHICLE NO 


VEHICLE MODEL 


ENGINE NO 


CHASSIS NO . 


REMARKS 


KA - 04 - 4748 


AUTO RIKSHA 


24M94D 


24P94055389 


Damage of all 


NCR No .536 / 16 and 
PF NO .74 / 16 
ITEM NO . 1 


spares 


KA- 05 -B - 2119 


AUTO RIKSHA 


AEMBHD26397 


24FBHE48148 


No wheels 


NCR No.536 / 16 and 
PF NO .74 /16 ITEM 
NO .2 


KA -03 - A - 2182 


AUTO RIKSHA 


24MBDJ64578 


KAGJ609 


No wheels 


NCR No .536 / 16 and 
PF NO . 74 / 16 ITEM 
NO . 3 


6 . 


NCR No.536 / 16 and KA -05 -AA-5123 AUTO RIKSHA AEMBMD30751 24FBMD29418 No wheels 
PF NO .74/ 16 ITEM 

NO . 4 
5 . NCR No.536 /16 and KA -05- A - 1839 AUTO RIKSHA 24M96M56873 | 24F90M72828 No wheels 

PE NO .74/ 16 ITEM 
NO .5 
NCR No.536 / 16 and KA-03 - C -9296 EICHER CANTER E483CD7G170356 33GC7H020686 

Damage in 
PF NO .74 / 16 ITEM 

Engine Bonet 
NO .5 

And Trali 

Door. 
Any person having right to claim to above vehicles shall approach the RAMAMURTHYNAGAR POLICE STATION , 
BENGALURU CITY with necessary document within one month from today failing which the above vehicles will be confiscated to 
Government 
Any claims received after the due date will not be entertained. 

XTH ADDL . CHIEF METROPOLITAN 
PR -688 

MAGISTRATE MAYO HALL UNIT 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪನಿಬಂಧಕರವರ ಕಾರ್ಯಾಲಯ ಬೀದರ ಜಿಲ್ಲೆ ಬೀದರ 


ವಿಷಯ : 


ಸ್ಥಗಿತಗೊಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಡಾವರಗಾಂವ ತಾಃ ಭಾಲ್ಕಿ ಜಿಲ್ಲಾ ಬೀದರ ಸಂಘವು 
GJDF : 37 JÕUDU JOURS JO OB 1959 700 72 (2) O200 JOTI NOSTO J . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೭೫ 


ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಇವರ ಪತ್ರ ಸಂಖ್ಯೆ : ಸನಿಬಿ / ವಿ4 /ಕಲಂ/ ವಿಚಾರಣೆ 

ಸಮಾಪನೆ/ಸಿಆರ್/ 2016 -17, ದಿನಾಂಕ : 15 - 06 - 2016. 

2 . ಈ ಕಛೇರಿ ನೋಟಿಸ ಸಂಖ್ಯೆ : ಉನಿಬಿ / ವಿ5 /ಸಮಾಪನೆ/ಸಿಆರ್ 2016 -17/1357 - 65 , ದಿನಾಂಕ : 29 - 06 - 2016 . 
ಪ್ರಸ್ತಾವನೆ : 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರ ಪತ್ರ ಸಂಖ್ಯೆ : ಸನಿಬಿ/ ವಿ4 /ಕಲಂ /ವಿಚಾರಣೆ ಸಮಾಪನೆ/ ಸಿಆರ್ /2016 - 17, 
ದಿನಾಂಕ : 15 - 06 - 2016ರಲ್ಲಿ ಸದರಿ ಸಂಘವು ನೋಂದಣಿಯಾದ ನಂತರ ಸುಳ್ಳು ದಾಖಲೆ ಸೃಷ್ಟಿಸಿ ನೋಂದಣಿ ಮಾಡಿರುತ್ತಾರೆಂದು ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಸಂಘ ನಿಯಮಿತ ಖಟಕ ಚಿಂಚೋಳ್ಳಿ ಮತ್ತು ಚಳಕಾಪೂರ ಸಂಘದ ರೈತ ಸದಸ್ಯರು ದೂರು ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ಬೀದರ ಇವರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 64 ಮೇರೆಗೆ ವಿಚಾರಣೆಯನ್ನು ಕೈಕೊಳ್ಳಲು 
ಅವರ ಕಛೇರಿ ಆದೇಶ ಸನಿಬಿ1/ ಎl/ ಅಮಚು/14 -15 , ದಿನಾಂಕ : 09 - 05 -2014ರ ಮೂಲಕ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹುಮನಾಬಾದ ಇವರನ್ನು 
ವಿಚಾರಣೆ ಅಧಿಕಾರಿಯೆಂದು ನೇಮಕ ಮಾಡಿದ್ದರಿಂದ ವಿಚಾರಣೆ ಅಧಿಕಾರಿಯವರು ವಿಚಾರಣೆ ಕೈಕೊಂಡು ಉಲ್ಲೇಖ (1) ರ ಪತ್ರದಲ್ಲಿ 64ರ ವಿಚಾರಣೆಯಲ್ಲಿ 
ರುಜುವಾತವಾದ ಕೆಳಕಂಡ ಅಂಶಗಳ ಹಿನ್ನೆಲೆಯಲ್ಲಿ ವಿಚಾರಣೆ ವರದಿಯನ್ನು ಒಪ್ಪಿಕೊಂಡು ಸದರಿ ಸಂಘ ಸಮಾಪನೆಗೊಳಿಸುವುದಕ್ಕೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಈ ಮೇಲೆ ಹೇಳಿದ ಆರೋಪಗಳು ರುಜುವಾತವಾಗಿದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಇವರು ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72( 2) ರನ್ವಯ ಸಮಾಪನೆಗೊಳಿಸಲು ತಿಳಿಸಿರುತ್ತಾರೆ . ಮುಂದುವರೆದು ಸದರಿ ನೋಂದಣಿಯಾದ ಸಂಘವು 
ಮಾನ್ಯ ನಿಬಂಧಕರು ಸಹಕಾರ ಸಂಘಗಳು ಬೆಂಗಳೂರ ಅವರ ಸುತ್ತೋಲೆ ಸಂಖ್ಯೆ /ಆರ್.ಎಸ್.ಆರ್/187 / ಎಕ್ಸ್ಎಂಸಿ//2007 - 08/ ದಿನಾಂಕ : 24 - 04 - 2008 
ರಲ್ಲಿ ರೂ . 2 .00 ಲಕ್ಷ ಶೇರು ಹಣ ಸಂಗ್ರಹಿಸಿರಬೇಕು ಆದರೆ ಡಿಸಿಸಿ ಬ್ಯಾಂಕ್ ನಿ., ಬೀದರ ಶಾಖೆ, ಖಟಕಚಿಂಚೋಳಿ ತಾಃ ಭಾಲ್ಕಿ ಬ್ಯಾಂಕಿನ ತಃಖ್ಯೆ ಪ್ರಕಾರ 
ರೂ . 121293 ಮಾತ್ರ ಶೇರು ಹಣ ಸಂಗ್ರಹಣೆ ಮಾಡಿರುತ್ತಾರೆ. ಆದರೆ ಈ ಸುತ್ತೋಲೆಯಲ್ಲಿ ಹೇಳಿರುವಂತೆ ನೋಂದಣಿಗಾಗಿ ಹೇಳಿರುವ 
ಮಾರ್ಗಸೂಚಿಯನ್ನು ಅನುಸರಿಸಿರುವುದಿಲ್ಲ. ಮತ್ತು ಸಂಘವು ನೋಂದಣಿಯಾದ ದಿನಾಂಕದಿಂದ ಈವರೆಗೆ ಕಾರ್ಯಚಟುವಟಿಕೆ ಪ್ರಾರಂಭಿಸದೆ ಇರುವುದು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 12 (2)( ಬಿ)( ಸಿ)(3) ಉಲ್ಲಂಘನೆಯಾಗಿರುತ್ತದೆ . 

ಆದ್ದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೀದರ ಇವರು ಉಲ್ಲೇಖಿಸಿರುವ ವಿಷಯಗಳ ಕುರಿತು ಉಲ್ಲೇಖ (2) ರ ಈ 
ಕಛೇರಿಯ ನೋಟಿಸ ಸಂಖ್ಯೆ /ಉನಿಬಿ/ ವಿ5 /ಸಮಾಪನೆ /ಸಿಆರ್ (2016 -17/1357 /65/ ದಿನಾಂಕ : 29 - 06 - 2016ರ ಮೂಲಕ ಆಡಳಿತ ಮಂಡಲಿಯ 9 
ಸದಸ್ಯರಿಗೆ ನೋಟಿಸ ಜಾರಿ ಮಾಡಿ ಆರೋಪಗಳು ರುಜುವಾತ್ತಾದ ಹಿನ್ನೆಲೆಯಲ್ಲಿ ಸದರಿ ಸಂಘ ಸಮಾಪನೆಗೊಳಿಸುವುದಕ್ಕೆ ನೋಟಿಸ ಮುಟ್ಟಿದ 15 
ದಿವಸಗಳೊಳಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲು ತಿಳಿಸಲಾಗಿತ್ತು. ಅದರಂತೆ ಎಲ್ಲಾ 09 ನಿರ್ದೆಶಕರು ದಿನಾಂಕ : 20 - 07 - 2016 ರಂದು ಈ ಕಛೇರಿಗೆ 
ಹೇಳಿಕೆ ನೀಡಿ ಸದರಿ ವಿಷಯದ ಕುರಿತು ಗೌರವ ಉಚ್ಚ ನ್ಯಾಯಾಲಯ ಕಲಬುರ್ಗಿಯಲ್ಲಿ ರೀಟ್ ಪಿಟೇಷನ್ 205659 /2014ರಲ್ಲಿ ವಿಚಾರಣೆಯಲ್ಲಿರುತ್ತದೆ 
ಎಂದು ಹೇಳಿಕೆ ನೀಡಿ ಈ ವಿಷಯವು ಸಬ್‌ಜುಡಿಸ ಆಗಿರುತ್ತದೆಂದು ಹೇಳಿರುತ್ತಾರೆ. ಆದರೆ ದಾಖಲಾತಿ ಸಲ್ಲಿಸಿರುವುದಿಲ್ಲ ಮತ್ತು ತಡೆ ಆಜ್ಞೆ ಇರುವುದಿಲ್ಲ. 

ಆದ್ದರಿಂದ ಈ ಮೇಲೆ ಹೇಳಿರುವ ವಿಷಯಗಳು ರುಜುವಾತವಾಗಿರುವುದನ್ನು ಪರಿಗಣಿಸಿ ಗೌರವ ಉಚ್ಚ ನ್ಯಾಯಾಲಯ ಕಲಬುರ್ಗಿಯಲ್ಲಿ ರೀಟ್ 
ಪಿಟೇಷನ್ 205659 /2014ರಲ್ಲಿ ಹೊರಡಿಸುವ ಆದೇಶಕ್ಕೆ ಒಳಪಟ್ಟು ಸಮಾಪನೆಗೊಳಿಸುವುದಕ್ಕೆ ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಕ್ರ. ಸಂ . ಉನಿಬಿ / ವಿ / ಸಮಾಪನೆ / ಸಿಆರ್ - / 2016 - 17 / 1667 , ದಿನಾಂಕ : 08 - 08 - 2016 


ಪ್ರಸ್ತಾವನೆಯಲ್ಲಿ ಹೇಳಿರುವ ಅಂಶಗಳನ್ನು ಪರಿಗಣಿಸಿ, ಮತ್ತು ಗೌರವ ಉಚ್ಚ ನ್ಯಾಯಾಲಯ ಕಲಬುರ್ಗಿಯಲ್ಲಿ ರೀಟ್ ಪಿಟೇಷನ್ 
205659 /2014ರ ಹೊರಡಿಸುವ ಆದೇಶಕ್ಕೆ ಒಳಪಟ್ಟು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72( 2 ) ರನ್ವಯ ಹಾಗೂ ಸರ್ಕಾರ ಅಧಿಸೂಚನೆ 
ಸಂಖ್ಯೆ : ಸಿಓ /139 / ಸಿಎಲ್ಎಂ/2010, ದಿನಾಂಕ : 17 - 02 -2011 ರ ಪ್ರಕಾರ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ವಿಶ್ವನಾಥ ಎಂ . ಮಲ್ಯೂಡ್, 
ಸಹಕಾರ ಸಂಘಗಳ ಉಪ ನಿಬಂಧಕರು , ಬೀದರ ಜಿಲ್ಲೆ, ಬೀದರ ಆದ ನಾನು ಸ್ಥಗಿತಗೊಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ 
ಡಾವರಗಾಂವ ತಾಃ ಭಾಲ್ಕಿ ಜಿಲ್ಲಾ ಬೀದರ ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ರನ್ವಯ ಸಹಕಾರ 
ಅಭಿವೃದ್ಧಿ ಅಧಿಕಾರಿ , ಭಾಲ್ಕಿರವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
PR - 690 

ಸಹಕಾರ ಸಂಘಗಳ ಉಪ ನಿಬಂಧಕರು, 
Sc - 10 

ಬೀದರ ಜಿಲ್ಲೆ, ಬೀದರ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 26 ಎಲ್‌ಆರ್‌ಎಂ 2016, ಬೆಂಗಳೂರು, ದಿನಾಂಕ : 17 - 08 -2016 , 
ಶ್ರೀ ಸತ್ಯಸಾಯಿ ಸರಸ್ವತಿ ಎಜುಕೇಷನ್ ಟ್ರಸ್ಟ್ (ರಿ), ಮಾರದೇವನಹಳ್ಳಿ, ದುದ್ದ ಹೋಬಳಿ, ಮಂಡ್ಯ ತಾಲ್ಲೂಕು, ಮಂಡ್ಯ ಜಿಲ್ಲೆ, ಇವರಿಗೆ ಮಂಡ್ಯ 
ತಾಲ್ಲೂಕು, ದುದ್ದ ಹೋಬಳಿ, ಮಾರದೇವನಹಳ್ಳಿ ಗ್ರಾಮದ ಸರ್ವೆ ನಂ . 133 /2ರಲ್ಲಿ 0- 18 ಗುಂಟೆ, 13373ರಲ್ಲಿ 0 - 11 ಗುಂಟೆ, 133/6ರಲ್ಲಿ 0 -24 ಗುಂಟೆ, 
133 /7ರಲ್ಲಿ 0 -19 ಗುಂಟೆ, 133 /8ರಲ್ಲಿ 0- 21 ಗುಂಟೆ, 133 /9ರಲ್ಲಿ 0 -27 ಗುಂಟೆ, 133 /10ರಲ್ಲಿ 0 -09 ಗುಂಟೆ, 132 / ರಲ್ಲಿ 0 -33 ಗುಂಟೆ, 132 /2ಬಿರಲ್ಲಿ 
0 -39 ಗುಂಟೆ, ಒಟ್ಟು 5 - 01 ಎಕರೆ/ ಗುಂಟೆ ಕೃಷಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ, ಇವರ ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಆರ್ ಎಫ್ /13/ 2013 - 14 , ದಿನಾಂಕ : 12 - 11 - 2013 ರನ್ವಯ ಅನುಮತಿ ನೀಡಲಾಗಿದೆ. 


೩೩೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


ಭಾಗ ೩ 


ಸದರಿ ಸಂಸ್ಥೆಗೆ ಜಮೀನು ಖರೀದಿಸಲು ನೀಡಿದ ಅವಧಿಯು ದಿನಾಂಕ : 11 - 11 - 2015ಕ್ಕೆ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿ , ಶ್ರೀ 
ಸತ್ಯಸಾಯಿ ಸರಸ್ವತಿ ಎಜುಕೇಷನ್ ಟ್ರಸ್ಟ್ (ರಿ), ಮಂಡ್ಯ ಜಿಲ್ಲೆ, ಇವರು ಕರ್ನಾಟಕ ಭೂಸುಧಾರಣೆ ಕಾಯ್ದೆ , 1961ರ ಕಲಂ 109ರಡಿ ಜಮೀನು ಖರೀದಿಸಲು 
ಕಾಲಾವಧಿಯನ್ನು ವಿಸ್ತರಿಸುವಂತೆ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಇವರನ್ನು ಕೋರಿರುತ್ತಾರೆ . ಈ ಸಂಬಂಧ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಇವರು 
ತಮ್ಮ ಪತ್ರ ಸಂಖ್ಯೆ : ಎಲ್‌ಆರ್ ಎಫ್ 13 / 2013/14 ದಿನಾಂಕ : 22 - 07 - 2016ರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಇವರ ಪ್ರಸ್ತಾವನೆಯಲ್ಲಿ ಸದರಿ ಸಂಸ್ಥೆಯು ಸಕಾಲದಲ್ಲಿ ಪ್ರಸ್ತಾಪಿತ ಜಮೀನುಗಳನ್ನು ನಿಗದಿತ ಉದ್ದೇಶಕ್ಕಾಗಿ 
ಬಳಸಿಕೊಳ್ಳಲು ಆಗದಿರುವ ಕಾರಣಗಳನ್ನು ಸರ್ಕಾರವು ಪರಿಶೀಲಿಸಿದ ನಂತರ, ಶ್ರೀ ಸತ್ಯಸಾಯಿ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ( ರಿ), ಮಂಡ್ಯ ಜಿಲ್ಲೆ, ಇವರಿಗೆ 
ಮಂಡ್ಯ ತಾಲ್ಲೂಕು, ಮಾರದೇವನಹಳ್ಳಿಯ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 5-01 ಎಕರೆ/ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ 
ಉಪಯೋಗಿಸಿಕೊಳ್ಳಲು ಕರ್ನಾಟಕ ಭೂಸುಧಾರಣಾ ನಿಯಮಗಳು, 1974ರ ನಿಯಮ 38( ಡಿ)( 4) ( ) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ : 
ಕಂಇ 125 ಎಲ್‌ಆರ್‌ಎ 2002 , ದಿನಾಂಕ : 19 - 08 - 2002ರಂತೆ ದಿನಾಂಕ : 12 -11- 2015ರಿಂದ ದಿನಾಂಕ : 11 - 11 - 2016ರವರೆಗೆ ಅನ್ವಯವಾಗುವಂತೆ 
ಒಂದು ವರ್ಷಗಳ ಅವಧಿಗೆ ಕಾಲಾವಧಿಯನ್ನು ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR - 694 

ಬಾಲರಾಜ್ ದೇವರಖದ್ರಾ 
SC - 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಭೂಸುಧಾರಣೆ). 

ಪೋಲೀಸ್ ಇಲಾಖೆ 
ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಬೆಂಗಳೂರು ನಗರ ರವರ ನಡವಳಿಗಳು 
ಉಪಸ್ಥಿತರು : ಎನ್‌. ಎಸ್‌. ಮೇಘರಿಖ್, ಐ . ಪಿ .ಎಸ್ , ಪೊಲೀಸ್ ಆಯುಕ್ತರು , ಬೆಂಗಳೂರು ನಗರ . 
ವಿಷಯ : 2016ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳಿಗೆ 

ಸಾರ್ವತ್ರಿಕ ಚುನಾವಣೆಯು ದಿನಾಂಕ : 28 - 08 - 2016 ರಂದು ( ಭಾನುವಾರ) ಮತದಾನ ಮತ್ತು ದಿನಾಂಕ : 
31- 08 - 2016 ( ಬುಧವಾರ) ಮತ ಎಣಿಕೆ ನಡೆಸುವ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮದ್ಯ 

ಮಾರಾಟ ಮತ್ತು ಸರಬರಾಜನ್ನು ನಿಷೇಧಿಸುವ ಬಗ್ಗೆ. 
ಉಲ್ಲೇಖ : ಅಪರ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಜಿಲ್ಲೆ ರವರ ಕಛೇರಿಯ ಪತ್ರ ಸಂಖ್ಯೆ : ಎಂ .ಎ . ಜಿ ( ಜಿಪಿ - ಚು ) 

(4) ಮಿಸ್/ ಸಿಆರ್ / 11 /2016 - 17 , ದಿನಾಂಕ : 18 - 08 - 2016, 


ಪ್ರಸ್ತಾವನೆ : 

ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ ಆಗ್ನೆಯ ವಿಭಾಗದ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋನಪ್ಪನ 
ಅಗ್ರಹಾರ ಗ್ರಾಮ ಪಂಚಾಯಿತಿ, ಶಾಂತಿಪುರ ಗ್ರಾಮ ಪಂಚಾಯಿತಿ ಮತ್ತು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಡತಿ ಗ್ರಾಮ ಪಂಚಾಯಿತಿ 
ಚುನಾವಣೆಗೆ ಸಂಬಂಧಪಟ್ಟಂತೆ ದಿನಾಂಕ : 28 - 08 - 2016 ಭಾನುವಾರ ಮತದಾನ ಪ್ರಕ್ರಿಯೆ ನಡೆಯುವುದು ಹಾಗೂ ದಿನಾಂಕ : 31 - 08 - 2016 
ಬುಧವಾರ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾಲ್ಲೂಕು ಕಛೇರಿಯಲ್ಲಿ ಮತ್ತು ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಂದಾಯ 
ಭವನದಲ್ಲಿ ಮತ ಎಣಿಕೆ ಕಾರ್ಯವು ನಡೆಯುವುದರಿಂದಲೂ , 

ಬೆಂಗಳೂರು ನಗರ ವ್ಯಾಪ್ತಿಗೆ ಒಳಪಡುವ ಚುನಾವಣೆ ನಡೆಯುವ ಗ್ರಾಮಪಂಚಾಯಿತಿ ಪ್ರದೇಶಗಳಲ್ಲಿ ಮತ್ತು ಮತ ಎಣಿಕಾ ಪ್ರದೇಶಗಳಲ್ಲಿ 
ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ, ಎಲ್ಲಾ ಮದ್ಯದ ಅಂಗಡಿಗಳನ್ನು ಮುಚ್ಚಲು ಉಲ್ಲೇಖಿತ ಪತ್ರದಲ್ಲಿ ಅಪರ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ ರವರು ಮನವಿ ಪತ್ರ ಸಲ್ಲಿಸಿರುವುದರಿಂದಲೂ , 

ಈ ಸಮಯದಲ್ಲಿ ಕಿಡಿಗೇಡಿಗಳು ಮದ್ಯಪಾನದ ಅಮಲಿನಲ್ಲಿ ದುಷ್ಕೃತ್ಯವನ್ನು ನಡೆಸಿ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡುವ 
ಸಂಭವವಿರುವುದಾಗಿ ಗುಪ್ತವಾರ್ತಾ ವಿಭಾಗದ ಮಾಹಿತಿಯಿಂದ ತಿಳಿದುಬಂದಿರುವುದರಿಂದಲೂ , 

ಇದಲ್ಲದೆ ನಾನು ಸ್ವತಃ ಪರಿಶೀಲಿಸಲಾಗಿ ಮತ್ತು ಈ ಮೇಲ್ಕಂಡ ಮಾಹಿತಿಗಳ ಬಗ್ಗೆ ಖುದ್ದಾಗಿ ಮಾಡಿದ ವಿಚಾರಣೆಯಿಂದ ಸಾಕಷ್ಟು 
ಸತ್ಯಾಂಶವಿದೆಯೆಂದು ತಿಳಿದುಬಂದಿದ್ದರಿಂದಲೂ , ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿ ದಿನಾಂಕ : 28 - 08 -2016 ರಂದು 
ಪಂಚಾಯಿತಿ ಚುನಾವಣೆಯ ಮತದಾನ ನಡೆಯುವ ಮತ ಕೇಂದ್ರಗಳ ವ್ಯಾಪ್ತಿಯನ್ನೊಳಗೊಂಡ ಪೊಲೀಸ್ ಠಾಣೆಗಳಾದ ಪರಪ್ಪನ ಅಗ್ರಹಾರ ಪೊಲೀಸ್ 
ಠಾಣೆ ಹಾಗೂ ವರ್ತೂರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಮತ್ತು ದಿನಾಂಕ : 31 - 08 - 2016 ರಂದು ಮತ ಎಣಿಕೆ ಪ್ರಕ್ರಿಯೆ ನಡೆಯುವ ಮತ ಎಣಿಕೆ 
ಕೇಂದ್ರಗಳ ವ್ಯಾಪ್ತಿಯನ್ನೊಳಗೊಂಡ ದೇವನಹಳ್ಳಿ ಪೊಲೀಸ್ ಠಾಣೆ ಮತ್ತು ಹಲಸೂರುಗೇಟ್ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ 
ಘಟನೆಗಳು ನಡೆಯದಂತೆ ತಡೆಯುವ ಉದ್ದೇಶದಿಂದ ಮತ್ತು ಈ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ಉಂಟಾಗಿ ಸಾರ್ವಜನಿಕ ಮತ್ತು 
ಖಾಸಗಿ ಆಸ್ತಿಪಾಸ್ತಿಗಳಿಗೆ ನಷ್ಟ ಉಂಟುಮಾಡುವ ಘಟನೆಗಳನ್ನು ತಡೆಯುವ ಅವಶ್ಯಕತೆಯಿರುವುದರಿಂದಲೂ , ಮುಂಜಾಗ್ರತಾ ಕ್ರಮವಾಗಿ ಮತದಾನ 
ನಡೆಯುವ ಹಾಗೂ ಮತ ಎಣಿಕೆ ಪ್ರಕ್ರಿಯೆ ನಡೆಯುವ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರೀತಿಯ ಬಾರ್‌ಗಳು, ವೈನ್ ಷಾಪ್‌ಗಳು , 
ಪಬ್‌ಗಳು ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು ಹಾಗೂ ಮಾರಾಟವನ್ನು ನಿಷೇಧಿಸುವಂತೆ ಈ ಕೆಳಕಂಡ ಆದೇಶ 
ಹೊರಡಿಸಿರುತ್ತೇನೆ. 

ಆದೇಶ ಸಂಖ್ಯೆ : ಗು. ವಾ / ಎಸ್. ಬಿ/ ಮದ್ಯಮಾರಾಟ ನಿಷೇದಾಜ್ಞೆ /14/2016 , ದಿನಾಂಕ : 26 - 08 -2016. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೭೭ 


ಈ ದಿಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಕಲಂ 144 ಉಪ ಕಲಂ (1) ಮತ್ತು 
( 3) ರ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಎನ್‌.ಎಸ್‌. ಮೇಘರಿಖ್, ಭಾ . ಮೊ . ಸೇ . ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ 
ಆದ ನಾನು ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ ಆಗ್ನೆಯ ವಿಭಾಗದ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಹಾಗೂ ವರ್ತೂರು 
ಪೊಲೀಸ್ ಠಾಣೆಗಳ ವ್ಯಾಪ್ತಿಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುವ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದಿನಾಂಕ : 28 - 08 - 2016 ರಂದು ಬೆಳಿಗ್ಗೆ 
6 - 00 ಗಂಟೆಯಿಂದ ಮಧ್ಯರಾತ್ರಿ 12 - 00 ಗಂಟೆಯವರೆಗೆ ಹಾಗೂ ದಿನಾಂಕ : 31 - 08 - 2016 ರಂದು ಮತ ಎಣಿಕೆ ಪ್ರಕ್ರಿಯೆ ನಡೆಯುವ ಈಶಾನ್ಯ 
ವಿಭಾಗದ ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಾಲ್ಲೂಕು ಕಛೇರಿ ಹಾಗೂ ಕೇಂದ್ರ ವಿಭಾಗದ ಹಲಸೂರುಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ 
ಕಂದಾಯ ಭವನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳಿಗ್ಗೆ 6 - 00 ಗಂಟೆಯಿಂದ ಮಧ್ಯರಾತ್ರಿ 12 - 00 ಗಂಟೆಯವರೆಗೆ ಮೇಲ್ಕಂಡ ಪೊಲೀಸ್ ಠಾಣೆಗಳ 
ವ್ಯಾಪ್ತಿಗಳಲ್ಲಿ ಬರುವ ಎಲ್ಲಾ ರೀತಿಯ ಬಾರ್‌ಗಳು , ವೈನ್ ಷಾಪ್‌ಗಳು, ಪಬ್‌ಗಳು ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು 
ಮುಚ್ಚಲು ಹಾಗೂ ಮಾರಾಟವನ್ನು ಮಾಡದಿರಲು ಪ್ರತಿಬಂಧಕಾಜ್ಞೆಯನ್ನು ವಿಧಿಸಿರುತ್ತೇನೆ. ಈ ಕೆಳಗಿನವುಗಳನ್ನು ಪ್ರತಿಬಂಧಕಾಜ್ಞೆಯಿಂದ 
ಹೊರತುಪಡಿಸಲಾಗಿದೆ. 


• CL-4 ಕ್ಲಬ್ಬುಗಳು. 
• CL-6A ಸ್ಟಾರ್ ಹೋಟೆಲ್‌ಗಳು 
• CL-8 ಮಿಲಿಟರಿ ಕ್ಯಾಂಟೀನ್‌ಗಳು 

ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2016ರ ಆಗಸ್ಟ್ ಮಾಹೆಯ ದಿನಾಂಕ : 26 ರಂದು 
ಹೊರಡಿಸಿರುತ್ತೇನೆ. 

ಎನ್‌. ಎಸ್‌ . ಮೇಘರಿಖ್ 
PR - 695 

ಹೊಲೀಸ್ ಆಯುಕ್ತರು 

ಬೆಂಗಳೂರು ನಗರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು , ಬೆಂಗಳೂರು ಪ್ರಾಂತ, ಬೆಂಗಳೂರು, 

ಇವರ ನ್ಯಾಯಾಲಯದಲ್ಲಿ 

ದಾವಾ ಸಂಖ್ಯೆ : ಜೆಆರ್‌ಬಿ/ ಡಿಐಎಸ್/ 960 /2015 - 16 
ವಾದಿ : 

ಪ್ರತಿವಾದಿಗಳು : 
ಕಾರ್ಯದರ್ಶಿ , 

1. ಶ್ರೀ ಎನ್. ಅರಸಪ್ಪ ಬಿನ್ ನಂಜುಂಡಪ್ಪ, 
ವೃಷಭಾವತಿನಗರ ಪತ್ತಿನ ಸಹಕಾರ ಸಂಘ ನಿಯಮಿತ, 

ನಂ . 80p , 13ನೇ ಅಡ್ಡರಸ್ತೆ, ಅಗ್ರಹಾರ ದಾಸರಹಳ್ಳಿ, 
ನಂ . 57 , 1ನೇ ಮಹಡಿ, 3ನೇ ಮುಖ್ಯ ರಸ್ತೆ, ಮಾಗಡಿ ಮುಖ್ಯ ರಸ್ತೆ , ಬೆಂಗಳೂರು- 560 079 . 
ವೃಷಭಾವತಿನಗರ, ಕಾಮಾಕ್ಷಿಪಾಳ್ಯ , ಬೆಂಗಳೂರು-560 079. 2. ಶ್ರೀ ಎ . ಸಂದೀಪ್ ಬಿನ್ ಎನ್. ಅರಸಪ್ಪ, 

ನಂ . 80 /1, 13ನೇ ಅಡ್ಡರಸ್ತೆ, ಅಗ್ರಹಾರ ದಾಸರಹಳ್ಳಿ, 

ಬೆಂಗಳೂರು- 560 079 . 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆಯ 1959 ಕಲಂ 103 ರಡಿಯಲ್ಲಿ ತೀರ್ಪಿನ ಪೂರ್ವ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ 

ಆದೇಶ ಪೂರ್ವದ ಜಪ್ತಿ ನೋಟೀಸ್ 
ವಾದಿಯವರು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆಯ ಕಲಂ 70 ರಡಿಯಲ್ಲಿ ಈ ನ್ಯಾಯಾಲಯದ ಮುಂದೆ ಸಲ್ಲಿಸಿರುವ ದಾವಾ 

10, 240 / - ( ಹನ್ನೊಂದು ಲಕ್ಷ ಹತ್ತು ಸಾವಿರದ ಇನ್ನೂರ ನಲವತ್ತು ರೂಪಾಯಿಗಳು ಮಾತ್ರ) ಗಳನ್ನು ಹಾಗೂ 
ಸುಸ್ತಿಯಾದ ಅಸಲು ಕ 10,00,000/- ಗಳ ಮೇಲೆ ದಿನಾಂಕ : 06 - 02 - 2016 ರಿಂದ ಪೂರ್ಣ ಮೊಬಲಗು ಪಾವತಿಸುವವರೆಗೆ ಶೇ . 17% ರಂತೆ 
ಬಡ್ಡಿಯನ್ನು ವಸೂಲಿ ಮಾಡಲು ಆದೇಶ ನೀಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. ವಾದಿಯ ದಾವಾ ಅರ್ಜಿಯನ್ನು ಮೇಲ್ಕಂಡ 
ಸಂಖ್ಯೆಯಲ್ಲಿ ನೋಂದಾಯಿಸಿಕೊಂಡು ಈ ನ್ಯಾಯಾಲಯದ ಕಡತದ ಮೇಲೆ ತೆಗೆದುಕೊಳ್ಳಲಾಗಿದೆ. 

ವಾದಿಯು ಅವರ ದಾವಾ ಅರ್ಜಿಯ ಜೊತೆ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆಯ ಕಲಂ 103 ರನ್ವಯ ಸಲ್ಲಿಸಿರುವ 
ಅರ್ಜಿಯಲ್ಲಿ ಪ್ರತಿವಾದಿಯವರ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲಿನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಮೇಲ್ಕಂಡ ದಾವಾ ಅರ್ಜಿಯಲ್ಲಿ ನೀಡುವ ತೀರ್ಪಿಗೆ 
ಪೂರ್ವ ಜಪ್ತಿ ಮಾಡಿ ಆದೇಶ ಮಾಡುವಂತೆ ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. ಪ್ರತಿವಾದಿ ಯವರ ಹೆಸರಿನಲ್ಲಿ ಈಗಾಗಲೇ ಅರ್ಜಿಯಲ್ಲಿ 
ತಿಳಿಸಿರುವಂತೆ ಸ್ಥಿರಾಸ್ತಿಯು ಇರುವುದು ಕಂಡು ಬಂದಿರುತ್ತದೆ. 

ವಾದಿಯು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆಯ ಕಲಂ 103 ರಡಿಯಲ್ಲಿ ತೀರ್ಪಿನ ಮುನ್ನ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು 
ಅರ್ಜಿಯನ್ನು ಸಲ್ಲಿಸಿ ಷೆಡ್ಯೂಲಿನಲ್ಲಿ ವಿವರವಾಗಿ ತೋರಿಸಿರುವ ಸ್ಥಿರಾಸ್ತಿಯನ್ನು ಪರಬಾರೆ / ಮಾರಾಟ ಮಾಡದಂತೆ ತಡೆಯಲು ಸದರಿ ಆಸ್ತಿಯನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಆದೇಶ ನೀಡಬೇಕೆಂದು ಕೋರಿರುತ್ತಾರೆ. 

ವಾದಿಯವರ ಕೋರಿಕೆಯನ್ನು ಪರಿಶೀಲಿಸಲಾಗಿ ಪ್ರತಿವಾದಿಗಳು ವಾದಿಯವರಿಗೆ ಒಟ್ಟು 1, 11,10 ,240/- ( ಹನ್ನೊಂದು ಲಕ್ಷ ಹತ್ತು ಸಾವಿರದ 
ಇನ್ನೂರ ನಲವತ್ತು ರೂಪಾಯಿಗಳು ಮಾತ್ರ ) ಗಳನ್ನು ಹಾಗೂ ಸುಸ್ತಿಯಾದ ಅಸಲು 1, 10,00,000 /- ಗಳ ಮೇಲೆ ದಿನಾಂಕ : 06 - 02 - 2016 ರಿಂದ 


೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 

ಭಾಗ ೩ 
ಪೂರ್ಣ ಮೊಬಲಗು ಪಾವತಿಸುವವರೆಗೆ ಶೇ . 17 % ರಂತೆ ಬಡ್ಡಿಯನ್ನು ಪಾವತಿಸಬೇಕಾಗಿರುತ್ತದೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಒಂದು ವೇಳೆ 
ಪ್ರತಿವಾದಿಯು ಷೆಡ್ಯೂಲಿನಲ್ಲಿರುವ ಆಸ್ತಿಯನ್ನು ಪರಭಾರೆ ಅಥವಾ ಮಾರಾಟ ಮಾಡಿದರೆ ವಾದಿ ಸಂಘಕ್ಕೆ ಬರಬೇಕಾದ ದಾವೆ ಮೊಬಲಗನ್ನು ವಸೂಲಿ 
ಮಾಡಲು ತೊಂದರೆಯಾಗುವ ಸಾಧ್ಯತೆ ಇರುವುದನ್ನು ಪರಿಗಣಿಸಿ ಪ್ರತಿವಾದಿಯವರಿಗೆ ನೋಟೀಸ್ ನೀಡಿ ಸದರಿ ಪ್ರತಿವಾದಿಯು ಈ ನೋಟೀಸ್ ತಲುಪಿದ 
30 ದಿನಗಳ ಒಳಗೆ ವಾದಿಯವರಿಗೆ ಪಾವತಿಸಬೇಕಾಗಿರುವ ಕೆ. 11,10,240/- ( ಹನ್ನೊಂದು ಲಕ್ಷ ಹತ್ತು ಸಾವಿರದ ಇನ್ನೂರ ನಲವತ್ತು ರೂಪಾಯಿಗಳು 
ಮಾತ್ರ) ಗಳನ್ನು ಬಡ್ಡಿ ಸಹಿತ ಈ ನ್ಯಾಯಾಲಯವು ಹೊಂದಿರುವ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಕೇಂದ್ರ 
ಸಹಕಾರ ಬ್ಯಾಂಕ್ ನಿಯಮಿತ, ಚಾಮರಾಜಪೇಟೆ, ಬೆಂಗಳೂರು ಇವರ ಪಿ. ಡಿ ಖಾತೆಗೆ ಜಮಾ ಮಾಡಿ ಅಧಿಕೃತ ಚಲನ್ / ರಶೀತಿಯನ್ನು ಈ ನ್ಯಾಯಾಲಯಕ್ಕೆ 
ಹಾಜರು ಪಡಿಸುವಂತೆ ಪ್ರತಿವಾದಿಗಳಿಗೆ ನಿರ್ದೇಶಿಸಲಾಗಿದೆ. 

ಆದೇಶ 
ಮೇಲೆ ವಿವರಿಸಿರುವ ಹಿನ್ನೆಲೆಯಲ್ಲಿ ಹಾಗೂ 1989ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆಯ ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ ಕ್ರಮ ಸಂಖ್ಯೆ ಸಿಒ139 / ಸಿಎಲ್ಎಂ/2010 ದಿನಾಂಕ : 17 - 02 - 2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಡಿ. 
ಪಾಂಡುರಂಗ ಗರಗ್ , ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಆದ ನಾನು ಪ್ರತಿವಾದಿ 
ಶ್ರೀ ಎನ್. ಅರಸಪ್ಪ ಇವರ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಸ್ಥಿರಾಸ್ತಿಯನ್ನು ಷರತ್ತಿಗೊಳಪಟ್ಟು ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ 
ಈ ಮೂಲಕ ಆದೇಶ ನೀಡಿರುತ್ತೇನೆ. 

ಪ್ರತಿವಾದಿಗಳು ಒಂದು ವೇಳೆ ಈ ತೀರ್ಪಿಗೆ ಪೂರ್ವ ಜಪ್ತಿ ಆದೇಶವನ್ನು ಈ ನ್ಯಾಯಾಲಯವು ಹಿಂದಕ್ಕೆ ಪಡೆಯಲು ಇಚ್ಚಿಸಿದಲ್ಲಿ 
1. 11 ,10 ,240/ - ( ಹನ್ನೊಂದು ಲಕ್ಷ ಹತ್ತು ಸಾವಿರದ ಇನ್ನೂರ ನಲವತ್ತು ರೂಪಾಯಿಗಳು ಮಾತ್ರ) ಗಳನ್ನು ಬಡ್ಡಿ ಸಹಿತ ಈ ನ್ಯಾಯಾಲಯವು 
ಹೊಂದಿರುವ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ, ಚಾಮರಾಜಪೇಟೆ, 
ಬೆಂಗಳೂರು ಇವರ ಪಿ. ಡಿ ಖಾತೆಗೆ ಈ ಆದೇಶದಿಂದ 30 ದಿನಗಳ ಅಥವಾ ಅದಕ್ಕಿಂತ ಮುಂಚಿತವಾಗಿ ಜಮಾ ಮಾಡಿ ಅಧಿಕೃತ ಚಲನ್/ರಶೀತಿಯನ್ನು ಈ 
ನ್ಯಾಯಾಲಯಕ್ಕೆ ಹಾಜರು ಪಡಿಸುವಂತೆ ಪ್ರತಿವಾದಿಗಳಿಗೆ ಈ ಮೂಲಕ ನಿರ್ದೆಶಿಸಲಾಗಿದೆ. 

ಒಂದು ವೇಳೆ ಪ್ರತಿವಾದಿಗಳು ಜಂಟಿಯಾಗಿ ಅಥವಾ ಪ್ರತ್ಯೇಕವಾಗಿ ಮೇಲೆ ತಿಳಿಸಿದಂತೆ ನಿಗಧಿತ ದಿನಗಳೊಳಗೆ ನಗದು ಭದ್ರತೆಯನ್ನು ನೀಡಲು 
ವಿಫಲರಾದಲ್ಲಿ ಷರತ್ತಿಗೆ ಒಳಪಟ್ಟು ನೀಡಲಾಗಿರುವ ಈ ಅಟ್ಯಾಚ್‌ಮೆಂಟ್ ಆದೇಶವನ್ನು ಸ್ಥಿರೀಕರಿಸಲಾಗುವುದು . 
ಪ್ರತಿವಾದಿ ಶ್ರೀ ಎನ್. ಅರಸಪ್ಪ ಇವರ ಹೆಸರಿನಲ್ಲಿರುವ ಸ್ಥಿರಾಸ್ತಿಯ ಷೆಡ್ಯೂಲ್ 
* ಬೆಂಗಳೂರು ನಗರ 106ನೇ ವಾರ್ಡ್‌ಗೆ ಸೇರಿದ ಮಾಗಡಿ ಮುಖ್ಯರಸ್ತೆ, ಅಗ್ರಹಾರ ದಾಸರಹಳ್ಳಿ, ಕೈಗಾರಿಕಾ ನಗರ , 13ನೇ ಅಡ್ಡರಸ್ತೆ , ಮುನ್ಸಿಪಾಲ್ 
ನಂ . 80/ , ಪಿ . ಐ . ಡಿ. ನಂಬರ್‌ 21 -64 - 80ನೇ ನಂಬರುಳ್ಳ ಕಟ್ಟಡ ಸಹಿತವಾದ ಆಸ್ತಿಯಳತೆ ಪೂರ್ವ ಪಶ್ಚಿಮ 22.6 ಅಡಿಗು , ಉತ್ತರ ದಕ್ಷಿಣ 24.9 
ಅಡಿಗಳು, 562.74 ಚದರ ಅಡಿಗಳ ಸ್ವತ್ತಿಗೆ ಚಕ್ಕುಬಂದಿ : 

ಪೂರ್ವ - ಕೆ.ಎಸ್. ಶಿವಲಿಂಗಮೂರ್ತಿಯವರ ಸ್ವತ್ತು 


ಪಶ್ಚಿಮ 


ರಸ್ತೆ 


ದಕ್ಷಿಣ - ಕೋಮಾರಯ್ಯ ಶೆಟ್ಟಿರವರ ಸ್ವತ್ತು 
ಉತ್ತರ - ಕೆ.ಎಸ್. ಗಂಗಪ್ಪರವರ ಸ್ವತ್ತು 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ : 18 - 08 - 2016 ರಂದು ನೀಡಿರುತ್ತೇನೆ. 
PR - 696 

ಡಿ . ಪಾಂಡುರಂಗ ಗರಗ್ 
Sc - 04 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು , 

ಬೆಂಗಳೂರು ಪ್ರಾಂತ, ಬೆಂಗಳೂರು 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), 

BENGALURU . 
CLARIFICATION UNDER SECTION 59 ( 4 ) OF THE KARNATAKA VALUE ADDED TAX 

ACT, 2003. 

No : CLR /CR - 121 /2015 - 16 , Bengaluru . 
Present : RITVIK PANDEY, I.A . S ., Commissioner of Commercial Taxes, (Karnataka) Bengaluru . 
Sub : KVAT Act, 2003-Clarification under Section 59(4 ) regarding the rate of tax applicable on “Mobility Aid 

AUSION ” for Blind People” - reg . 
Ret : Application dated : 12 -01- 2016 M /s Innovation Hub Technologies Pvt. Ltd., No. 27 /106 , 11th Main , 11th B 

Cross , Malleswaram , Bengaluru -560 003. 

(TIN : 29061276887). 
In the application cited M /s Innovation Hub Technologies Pvt. Ltd., No. 27 / 106 , 11th Main , 11th B Cross, Malleswaram , 
Bengaluru-560 003 , ( TIN : 29061276887) has sought clarification regarding the rate of tax applicable on “ Mobility Aid product 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೭೯ 


manufactured for Blind People ”. 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do, for the purpose of maintaining uniformity in the work 
of assessments and collection of revenue . It is examined and found that, the clarification requested by the petitioner is within the scope 
of the aforesaid provision and it is necessary that, the clarification be issued for the purpose of maintaining uniformity in the work of 
assessments and collection of revenue . 

3 . On verification it is noticed that the commodity “AUSION ” for which clarification is sought is an aid used by the blind , and is to 
be classified as “ Aids and Implements used by handicapped persons” as per Sl.No . 2 of 1st Schedule to the KVAT Act, 2003 and hence 
exempted . 


4 . Hence the following clarification is issued . 


CLARIFICATION NO .CLR .CR - 121/2015 - 16 DATED 23 .04 . 2016 
It is clarified that “ AUSION ” for which clarification is sought is an aid used by the blind , and is to be classified as “ Aids and 
Implements used by handicapped persons” as per Sl.No. 2 of 1st Schedule to the KVAT Act, 2003 and hence exempted . 
PR - 697 

Ritvik Pandey 
SC - 25 

Commissioner of Commercial Taxes 

(Karnataka), Bengaluru . 
ವಾಣಿಜ್ಯ ತೆರಿಗೆ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಬ್ಬಂದಿ3 /3ಎಫ್ / ಸಿಆ‌ . 09 / 15 - 16 , ಬೆಂಗಳೂರು, ದಿನಾಂಕ : 17 - 06 - 2016 . 


ಮಾರಾಟ ತೆರಿಗೆ ತನಿಖಾ ಠಾಣೆ ( ಹುಮನಾಬಾದ ರಸ್ತೆ), ಕಲಬುರಗಿ, ಇದು ಕಲಬುರಗಿ ನಗರದಲ್ಲಿದ್ದು, ಈ ತನಿಖಾ ಠಾಣೆಯಲ್ಲಿ ತೆರಿಗೆ/ ದಂಡ 
ಸಂಗ್ರಹಣೆಯು ಅತ್ಯಲ್ಪವಾಗಿರುವುದರಿಂದ ಹಾಗೂ ಈ ತನಿಖಾ ಠಾಣೆಯು ಗಡಿಭಾಗದ ತನಿಖಾಠಾಣೆಯಾಗದೇ ಇರುವುದರಿಂದ , ಹಾಗೂ ಈ ತನಿಖಾ 
ಠಾಣೆಗೆ ಮಂಜೂರಾಗಿರುವ ಹುದ್ದೆಗಳನ್ನು ಸಿಬ್ಬಂದಿ ಸಮೇತ ಸ್ಥಳಾಂತರಗೊಳಿಸಿದರೆ ರಾಜಸ್ವ ಸಂಗ್ರಹಣೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗುತ್ತದೆ 
ಎಂಬ ಕಾರಣದಿಂದ ಮಾರಾಟ ತೆರಿಗೆ ತನಿಖಾ ಠಾಣೆ ( ಹುಮನಾಬಾದ ರಸ್ತೆ), ಕಲಬುರಗಿ, ಈ ತನಿಖಾ ಠಾಣೆಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು 
ಕಂಡು ಬಂದಿರುತ್ತದೆ. 

ಆದುದರಿಂದ, ರಿತ್ವಿಕ್ ಪಾಂಡೆ, ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ), ಆದ ನಾನು ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ , 2003 
ಕಲಮು 53 (1) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಮಾರಾಟ ತೆರಿಗೆ ತನಿಖಾ ಠಾಣೆ ( ಹುಮನಾಬಾದ ರಸ್ತೆ), 
ಕಲಬುರಗಿ, ಈ ತನಿಖಾ ಠಾಣೆಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸುತ್ತಿದ್ದೇನೆ. 
ಈ ಅಧಿಸೂಚನೆಯು ತಕ್ಷಣದಿಂದ ಜಾರಿಗೆ ಬರುತ್ತದೆ. 

ರಿಕ್ ಪಾಂಡೆ 
PR - 698 

ವಾಣಿಜ್ಯ ತೆರಿಗೆಗಳ ಆಯುಕ್ತರು. 
( ಕರ್ನಾಟಕ) ಬೆಂಗಳೂರು. 


IN THE COURT OF VII ADDITIONAL C .M . M ., BENGALURU CITY 
It hearby notified to the public thatMalleswaram Police Station Bengaluru City have seized the following Vehicles as unclaimed 
and such Vehicles are lying in the Police Station as unclaimed so far. Hence owner of the properties (Vehicle ) may put their claim six 
months from the date of this publication before this Court. 
Bengaluru City 
Date : 17 -08- 2016 

VII A .C .M .M . 

Bengaluru City . 
List of unclaimed vehicles are lying in the Malleswaram Police Station Bengaluru City which have been seized under C.Mis . 
No. 8621/ 2016. 


TWO WHEELERS 


Sl. No. | NCR & Cr. Mis 


PF, No. 


Vehicle type and No . 


Engine No. 


Chasis No . 


141/ 2011 


DJBBTB42032 


MD2DHDJZZPCB00399 


Bajaj Pulsar 
KA- 01 - EJ -1358 


Cri.Mis. 
No. 545/ 2011 
NCR No. 
408/ 2013 


77/ 2013 


OE1K32024251 


MD624C1732K13450 


TVS Fiero 
KA- 05- EP -6053 


೩೩೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


ಭಾಗ ೩ 


SI.No . 


NCR & Cr .Mis 


P . F . No . 


Vehicle type and No . 


Engine No. 


Chasis No . 


3 


98 /2014 


1L3022983 


98J163022983 


NCR No . 
1297 /14 


Yamaha RX 
Bike, No Name Plate 
TVS Victor 
Reg . No. KL -04 - U -5852 


72/ 2015 


OFNX1151486356 


MD625AF1951N97250 


NCR No . 
707 /2015 


PR - 700 

By Order 
VII Addl. ChiefMetropolitan Magistrate , 

Bengaluru . 
IN THE COURT OF HONOURABLE XLIII ADDITIONAL CHIEF METROPOLITAN MAGISTRATE 

BENGALURU CITY 


NOTIFICATION NO . 71/ 2016 , DATED 15 - 7 - 2016 / 9 -8 - 2016 
It is hereby notified to all the General public that the following unclaimed two wheeler vehicles are in the custody of 
Mahadevapura Police Station , Bengaluru which are seized under the various cases . 


Cr/SHD /PF. No. 


Make and Vehicle 

Name 


Registration 

No . 


Chasis No . 


Engine No . 


Colour 


SHD No . 714/ 15 
PF -71/ 15 


TVS Victor GX 


KA -51- E - 9722 


MD625AF1862A73867 


OF1A61497599 


RED 


SHD No. 1420 / 15 
PF - 118 /15 


Honda Stunner 


UP - 14 -AY - 3370 


ME4JC404E98050250 


JC40E9081937 


RED & 
BLACK 


KA -43 - E - 7624 
KA -01- F -1014 


06D16F15015 
ME4JC40CEA8021617 


06D15E14299 
JO40E5027386 


BLACK 
YELLOW 


Hero Honda Splendor 
Honda Stunner 
Hero Honda Splendor 
Plus (without tank , 
shield & doom ) 


KA -51- R -6758 


MBLHA10EE89E40413 


HA10EA89E55605 


BLACK 


6 


TVS Appache 160CC 


TN - 20 -CU - 1038 


MD634KE46F2F64236 


OE4FF2799142 


GREY 


Suzuki Access 


TN - 20 -CH -6590 


MB8CF4CACF8630636 


F4862813237 


BLUE 


SHD No. 1831/ 15 
PF - 120 / 15 

-1/ 
SHD No . 1852 /15 
PF - 124 / 15 

- 11 


Bajaj Boxer 


KA -03-EE -5058 


DFFDHK69929 


DFMBBHK57883 


BLACK 


Hero Honda Down 


TN -59 - W - 1165 


03D26F00866 


MARONE 


03D25E00846 
07BASM25356 


Hero Honda Glamour 


07BAWC25071 


MP -04 -MH 
9621 


BLACK 
& RED 


Suzuki Samurai 


KA - 04 - 2 -7397 


| 7602F610205 


7602M654774 


BLACK 
BLACK 
& BLUE 


Bajaj Discover 


TN -29- AF -1636 


MA2DSPAZZTWA25242 


JBMBTA46598 


SHD No. 26 / 16 
PF -02 /2016 


Honda Unicorn 


KA - 18 - E -4375 


ME4KCO94L48016935 


KC09E0017074 


RED 


Hero Honda Splendor 


TN -09 -AP -7621 


06C16C54661 


06C15M44480 


BLACK 
& WHITE 


Hero Honda Splendor 
Plus 


KA -50 -K -8745 


MBLHA10EYB9E01014 


HA10EFB9E0393 
0 


BLACK 
& WHITE 


Bajaj Pulsar 


KA -53 - H - 7709 


MB2DHDJZZNCK67261 


DJGBNK92710 


RED 


- 11 
SHD No . 31/ 16 
PF -04 /2016 


Suzuki Shogan 


KA - 03 - X -9326 


8906F348557 


8904M341477 


BLACK 
& RED 


Suzuki Samurai 


7110F7046212 


7110M101267 


BLACK 


19 


SHD No. 43/ 16 
PF -06 /2016 


TVS XY Heavy Duty 


MD621BD16E2H16557 


OD1HE1812268 


GREEN 


20 


KA -03 -EX -8533 


B1FUMO26763 


RED 


- 11 
-|| 


Kinetic Zing 
Hero Honda 


B1EM027602 
97D30E00091 


21 


BLUE 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೮೧ 


Any person having right to claim to above vehicles shall approach the Mahadevapura Police Station , Bengaluru with 
necessary document within onemonth from today , failing which the above said vehicles will be confiscated to Government. 

Any claims received after the due date will not be entertained . 


PR - 701 

XLIII Addl. Chief Metropolitan Magistrate , 

Bengaluru City . 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು- 560 001. 

ಜ್ಞಾಪನ 
ಸಂಖ್ಯೆ : ಔನಿಇ /12/ ಸಿಬ್ಬಂದಿ /2016 -17, ದಿನಾಂಕ : 11 - 07 - 2016. 
ವಿಷಯ : ಶ್ರೀಮತಿ ನಾಜಿಯಾ ಖುರತ್ತುಲೇನ್, ಸಹಾಯಕ ಔಷಧ ನಿಯಂತ್ರಕರು - 4, ಕೇಂದ್ರ ಕಛೇರಿ, 

ಬೆಂಗಳೂರು ಇವರಿಗೆ ಗಳಿಕೆ ರಜೆ ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ . 
ಉಲ್ಲೇಖ : ಶ್ರೀಮತಿ ನಾಜಿಯಾ ಖುರತ್ತುಲೇನ್, ಸಹಾಯಕ ಔಷಧ ನಿಯಂತ್ರಕರು -4, ಇವರ ಮನವಿ 

ಪತ್ರ ದಿನಾಂಕ : 24 - 06 - 2016 . 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಮನವಿಯ ಮೇರೆಗೆ, ಶ್ರೀಮತಿ ನಾಜಿಯಾ ಖುರತ್ತುಲೇನ್, ಸಹಾಯಕ ಔಷಧ 
ನಿಯಂತ್ರಕರು - 4, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ, ದಿನಾಂಕ : 11 - 07 - 2016 ರಿಂದ 
30- 07 - 2016ರವರೆಗೆ ( ಎರಡು ದಿನಗಳೂ ಸೇರಿದಂತೆ) ಒಟ್ಟು 20 ದಿನಗಳ ಗಳಿಕೆ ರಜೆಯನ್ನು ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಅನುಮತಿಸಿದೆ. 

ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಕೇಂದ್ರ ಕಛೇರಿಯ ಸಹಾಯಕ ಔಷಧ ನಿಯಂತ್ರಕರು - 4 
ಹುದ್ದೆಯ ಪ್ರಭಾರವನ್ನು ಶ್ರೀ ವೆಂಕಟೇಶ್ ಎಸ್., ಸಹಾಯಕ ಔಷಧ ನಿಯಂತ್ರಕರು -1, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ವಹಿಸಿಕೊಡಲು ಈ ಮೂಲಕ 
ಆದೇಶಿಸಿದೆ. 

- ಶ್ರೀ ವೆಂಕಟೇಶ್ ಎಸ್., ಸಹಾಯಕ ಔಷಧ ನಿಯಂತ್ರಕರು -1, ಕೇಂದ್ರ ಕಛೇರಿ, ಬೆಂಗಳೂರು ಇವರು ಶ್ರೀಮತಿ ನಾಜಿಯಾ ಖುರತ್ತುಲೇನ್ 
ಇವರಿಂದ ಸಹಾಯಕ ಔಷಧ ನಿಯಂತ್ರಕರು - 4, ಕೇಂದ್ರ ಕಛೇರಿ, ಬೆಂಗಳೂರು ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೆ 
ತಮ್ಮ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 
PR - 711 

ಔಷಧ ನಿಯಂತ್ರಕರು ( ಪ್ರ) 
SC - 25 


ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001 . 

ಜ್ಞಾಪನ 
ಸಂಖ್ಯೆ : ಔನಿಇ / 193/ ಸಿಬ್ಬಂದಿ/2016 - 17 , ದಿನಾಂಕ : 28 - 06 -2016. 
ವಿಷಯ : ಶ್ರೀ ಅಮರೇಶ್ ತುಂಬಗಿ, ಉಪ ಔಷಧ ನಿಯಂತ್ರಕರು -1, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ಪರಿವರ್ತಿತ 

ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ. 
ಉಲ್ಲೇಖ : ಶ್ರೀ ಅಮರೇಶ್ ತುಂಬಗಿ, ಉಪ ಔಷಧ ನಿಯಂತ್ರಕರು -1, ಇವರ ಮನವಿ ಪತ್ರ ದಿನಾಂಕ : 28- 06 -2016 . 

ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಮನವಿಯ ಮೇರೆಗೆ, ಶ್ರೀ ಅಮರೇಶ್ ತುಂಬಗಿ, ಉಪ ಔಷಧ ನಿಯಂತ್ರಕರು -1, ಕೇಂದ್ರ 
ಕಛೇರಿ, ಬೆಂಗಳೂರು ಇವರಿಗೆ ದಿನಾಂಕ : 29 - 06 - 2016 ರಿಂದ 02 - 07 - 2016ರವರೆಗೆ ( ಎರಡು ದಿನಗಳೂ ಸೇರಿದಂತೆ) ಒಟ್ಟು 04 ದಿನಗಳ ಪರಿವರ್ತಿತ 
ರಜೆಯನ್ನು ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಹಾಗೂ ಸದರಿ ಅವಧಿಯಲ್ಲಿ ಕೇಂದ್ರ 
ಸ್ಥಾನದಿಂದ ಹೊರಗೆ ಹೋಗಲು ಅನುಮತಿಸಿದೆ. 

ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಕೇಂದ್ರ ಕಛೇರಿಯ ಉಪ ಔಷಧ ನಿಯಂತ್ರಕರು -1 ಹುದ್ದೆಯ 
ಪ್ರಭಾರವನ್ನು ಶ್ರೀ ವೆಂಕಟೇಶ್ ಎಸ್ ., ಸಹಾಯಕ ಔಷಧ ನಿಯಂತ್ರಕರು -1, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ವಹಿಸಿಕೊಡಲು ಈ ಮೂಲಕ 
ಆದೇಶಿಸಿದೆ. 

ಶ್ರೀ ವೆಂಕಟೇಶ್ ಎಸ್., ಸಹಾಯಕ ಔಷಧ ನಿಯಂತ್ರಕರು -1, ಕೇಂದ್ರ ಕಛೇರಿ, ಬೆಂಗಳೂರು ಇವರು ಶ್ರೀ ಅಮರೇಶ್ ತುಂಬಗಿ ಇವರಿಂದ ಉಪ 
ಔಷಧ ನಿಯಂತ್ರಕರು - 1, ಕೇಂದ್ರ ಕಛೇರಿ, ಬೆಂಗಳೂರು ಹುದ್ದೆಯ ಪ್ರಭಾರವನ್ನು ಪಡೆದು , ಅವರ ರಜೆ ಅವಧಿ ಪೂರೈಸುವವರೆಗೆ ತಮ್ಮ ಹುದ್ದೆಯ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 


ಔಷಧ ನಿಯಂತ್ರಕರು ( ಪ್ರ ) 


PR - 712 
Sc - 25 


೩೩೮೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ - ಭಾಗ ೩ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ , ಬೆಂಗಳೂರು-560 001 . 

ಜ್ಞಾಪನ 
ಸಂಖ್ಯೆ : ಔನಿಣ/ 143 / ಸಿಬ್ಬಂದಿ/ 2016 - 17 , ದಿನಾಂಕ : 18 - 06 - 2016 . 
ವಿಷಯ : ಶ್ರೀ ಪಿ . ರಮೇಶ್, ಸಹಾಯಕ ಔಷಧ ನಿಯಂತ್ರಕರು -2 , ಕೇಂದ್ರ ಕಛೇರಿ, ಬೆಂಗಳೂರು 

ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ. 
ಉಲ್ಲೇಖ : ಶ್ರೀ ಪಿ. ರಮೇಶ್, ಸಹಾಯಕ ಔಷಧ ನಿಯಂತ್ರಕರು -2, ಇವರ ಮನವಿ ಪತ್ರ ದಿನಾಂಕ : 07 -06 -2016 . 

ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಮನವಿಯ ಮೇರೆಗೆ, ಶ್ರೀ ಪಿ. ರಮೇಶ್, ಸಹಾಯಕ ಔಷಧ ನಿಯಂತ್ರಕರು -2 , ಕೇಂದ್ರ 
ಕಛೇರಿ, ಬೆಂಗಳೂರು ಇವರಿಗೆ ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ, ದಿನಾಂಕ : 20 - 06 -2016 ರಿಂದ 01 - 07 - 2016ರವರೆಗೆ ( ಎರಡು 
ದಿನಗಳೂ ಸೇರಿದಂತೆ) ಒಟ್ಟು 12 ದಿನಗಳ ಗಳಿಕೆ ರಜೆಯನ್ನು ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಅನುಮತಿಸಿದೆ. 

ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಕೇಂದ್ರ ಕಛೇರಿಯ ಸಹಾಯಕ 
ಔಷಧ ನಿಯಂತ್ರಕರು - 2 ಹುದ್ದೆಯ ಪ್ರಭಾರವನ್ನು ಶ್ರೀ ಎಸ್. ವೆಂಕಟೇಶ್ , ಸಹಾಯಕ ಔಷಧ ನಿಯಂತ್ರಕರು-1, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ 
ವಹಿಸಿಕೊಡಲು ಈ ಮೂಲಕ ಆದೇಶಿಸಿದೆ. 

- ಶ್ರೀ ಎಸ್ . ವೆಂಕಟೇಶ್, ಸಹಾಯಕ ಔಷಧ ನಿಯಂತ್ರಕರು -1, ಕೇಂದ್ರ ಕಛೇರಿ, ಬೆಂಗಳೂರು ಇವರು ಶ್ರೀ ಪಿ . ರಮೇಶ್ ಇವರಿಂದ ಸಹಾಯಕ 
ಔಷಧ ನಿಯಂತ್ರಕರು -2, ಕೇಂದ್ರ ಕಛೇರಿ, ಬೆಂಗಳೂರು ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೆ ತಮ್ಮ ಹುದ್ದೆಯ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 
PR - 713 

ಔಷಧ ನಿಯಂತ್ರಕರು ( ಪ) 
SC - 25 


IN THE COURT OF 11th ADDITIONAL CHIEF METROPOLITAN MAGISTRATE , MAYOHALL UNIT , 

BENGALURU CITY 


Draft Notification , Dated : 22 .07 . 2016 . 
It is here by notified to the General public that the following unclaimed vehicles, are in the custody Devarajeevanahalli Police 
Station , Bengaluru City, which are seized under various NCR , C .MISS cases. 
SI. C .MISS and PF 

Vehicle 
Vehicle No. 

Engine No. 

Chasis No . 

Remarks 
No. No . 

Model 
C . Miss No . 

No Head Light 
107A/ 2016 and Activa Honda 

and Battery 
KA - 03 - EY - 830 

MEHJF08268477480 
PF No- 69/ 2016 

Grey Colour 
ITEM NO - 1, 
C . Miss No. 

No Battery 
107A/ 2016 and Bajaj Pulsar 

Clutch Wire, 
| KA-04 -ER-3517 

JHGBNE95532 
PF No - 69 /2016 Blue Colour 

Kickker 
ITEM NO - 2 


KA -02- ER-8696 


Bajaj Pulsar 
Black Colour 


DHGKH45931 


MD2DHDHZZMCE17625 


C . Miss No. 
107A/ 2016 and 
PF No- 69/ 2016 
ITEM NO - 3 
C . Miss No. 
107A/ 2016 and 
PF No- 69/ 2016 
ITEM NO - 4 


Bajaj 
Chethak 
Grey Colour 


KA- 31 - E - 683 


06E1176322 


No Battery 


C . Miss No . 
107A/ 2016 and 
PF No-69/ 2016 
ITEM NO -5 


| KA-04U-5602 


TVS Scooty 


K98BM167882 


No Dhom and 
Indicator 


C . Miss No . 
114/ 2016 and 
PF No- 73 / 2016 
ITEM NO - 1, 


| KA- 01- EF-3984 


Activa Honda 
Grey Colour 


JF08E892924 


No Dhom head 
light 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೮೩ 


Si. 
No . 


C .MISS and PF 

No . 


Vehicle No . 


Vehicle 
Model 


Engine No . 


Chasis No . 


Remarks 


C .Miss No . 
114 / 2016 and 
PF No -73 / 2016 
ITEM NO - 2 


NII 


NIL 


Activa Honda 
Black Colour 


JF8E0635144 


C .Miss No. 
114 / 2016 and 


Hero Honda 
Black Colour 


KA -04- Y-4841 


195GBG 


OOKF6811 


PF No -73/ 2016 
ITEM NO - 3 


No Seat and 
Battery 
Indicator 


C .Miss No . 
114 /2016 and PF 
No-73 /2016 ITEM 
NO - 4 


KA -01-W617 


Activa Honda 
Black Colour 


JF08E0316867 


ME4JF085K88308376 


C .Miss No . 
114 / 2016 and 


No Battery 
Mirror Cap 


KA -01-W -4698 


Activa Honda 
Silver Colour 


JF08E0406975 


ME4F0850483964107 


PF No -73 / 2016 
ITEM NO -5 


No Battery 


C .Miss No. 
114 /2016 and 


NIL 


Activa Honda 
Gold Colour 


JF08E0073797 


ME4JF085E28071290 


PF No -73 /2016 
ITEM NO - 6 


in 


NCR No. 310 /2016 
and PF No -81/2016 
ITEM NO - 1 


12 . 


Damage 
Dhom 


Bajaj 
Kawasaki 
Black Colour 


KA-05 -EA-6416 


DDMDAHA11817 


DDMDAHA54465 


No Battery 


13 . 


NCR No. 310 / 2016 
and PF No-81/2016 
ITEM NO - 3 


KA - 03 -HA - 9697 


Honda Dio 
Silver Colour 


JF11E6032275 


No Battery 


14 . 


NCR No . 310 / 2016 
and PE No -81/2016 
ITEM NO - 4 


KA -02 -EG 
5872 


DHVBJH8519 


Bajaj Pulsar 
150CC Black DHGBJH85261 
Colour 
TVS XL 
Heavy Duty | D01AD1692828 
Green Colour 


NCR No . 311/ 2016 
and PF No - 82 / 2016 
ITEM NO - 1 


No clutch wire 
and Indicator 


15 . 


KA -05 - EK - 7870 


MD621BD102A75761 


16 . 


NCR No . 311/2016 
and PF No -82/2016 
ITEM NO - 2 


| KA -53 - R -744 


Suzuki 
Access 
Black Colour 


MBSCF4CAFA8180119 


No key set and 
Battery 
Indicator 


NCR No. 311/2016 
and PF No-82/ 2016 
ITEM NO - 3 


KA- 01 - V -5272 


TVS Fiero 
Red Colour 


M1207M147178 


M1207F125292 


No Head light 
Dhom and 
Indicator 


NCR No . 311/2016 
18. and PF No-82/2016 

ITEM NO - 4 


KA-03-EC -4580 


TVS XL 
Super Green 
Colour 


P1102F403448 


Any person having right to claim to above vehicles shall approach the Devarajeevanahalli Police Station , Bengaluru City 
with necessary documentwithin onemonth from today failing which the above vehicles will be confiscated to Government. 

Any claims received after the due date will not be entertained . 


PR - 717 


XI Additional ChiefMetropolitan Magistrate, 


Bengaluru City . 


೩೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 

ಭಾಗ ೩ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಐ 129 ಎಸ್‌ಜಿಎಫ್ 2016 , ಬೆಂಗಳೂರು, ದಿನಾಂಕ : 04- 08 -2016 . 
ಮೆ || ಯರಗಟ್ಟಿ ಶುಗರ್ ಪ್ರೈ ಲಿ., ಚಂದರಗಿ, ರಾಮದುರ್ಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಕೇಂದ್ರ 
ಸರ್ಕಾರದಿಂದ (Industrial Entrepreneurs Memorandum) ಸಂಖ್ಯೆ : 3819 /ಎಸ್‌ಐಎ/ ಐಎಂಓ /2011 , ದಿನಾಂಕ : 28 -12 - 2011 ರನ್ವಯ 1,15,000 
ಮೆ .ಟನ್ ಸಕ್ಕರೆ, 2,80,000 ಮೆ .ಟನ್ ಬಗಾಸ್ಯೆ ಮತ್ತು 42,500 ಮೆ . ಟನ್ ಮೊಲಾಸಿಸ್ ಉತ್ಪಾದಿಸಲು ಐಇಎಂ ಪಡೆದಿರುತ್ತದೆ. ನಂತರ ಸದರಿ 
ಕಾರ್ಖಾನೆಯನ್ನು ಹೊಸ ಸಕ್ಕರೆ ಕಾರ್ಖಾನೆ ಎಂದು ಅಂಗೀಕರಿಸಿ ಕೇಂದ್ರ ಸರ್ಕಾರವು ಆದೇಶ ಸಂಖ್ಯೆ ಎಫ್ - 25 ( 2191) 2 - ಎಸ್ಟಿ/5183 , ದಿನಾಂಕ : 
10 - 02 - 2012 ರಲ್ಲಿ ಆದೇಶ ಹೊರಡಿಸುತ್ತದೆ. ದಿನಾಂಕ : 01 - 02 - 2016 ರಂದು ನಡೆದ “State Level Single Window Clearance Committee 
(SLSWCC)” ಸಭೆಯಲ್ಲಿ ಈ ಕಾರ್ಖಾನೆಗೆ . 105 . 27 ಕೋಟಿ ಬಂಡವಾಳದೊಂದಿಗೆ 46 ಎಕರೆ 21 ಗುಂಟೆಯಲ್ಲಿ ಚಂದರಗಿ ಗ್ರಾಮದಲ್ಲಿ ಹೊಸ ಸಕ್ಕರೆ 
ಕಾರ್ಖಾನೆ ಸ್ಥಾಪಿಸುವ ಯೋಜನೆಗೆ ದಿನಾಂಕ : 26 - 04 - 2016ರ ಆದೇಶ ಸಂಖ್ಯೆ : ಸಿಐ 132 ಎಸ್ಪಿಐ 2016ರಲ್ಲಿ ರಾಜ್ಯ ಸರ್ಕಾರವು ತಾತ್ವಿಕ 
ಅನುಮೋದನೆ ನೀಡಲಾಗಿದೆ. 
2) ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು ದಿನಾಂಕ : 22 - 06 - 2016ರ ಪ್ರಸ್ತಾವನೆಯಲ್ಲಿ ಮೆ | ಯರಗಟ್ಟಿ ಶುಗರ್ ಪ್ರೈ ಲಿ., 
ಚಂದರಗಿ, ರಾಮದುರ್ಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ ಹೊಸ ಸಕ್ಕರೆ ಕಾರ್ಖಾನೆಯ ಸ್ಥಳದಿಂದ 7.5 ಕಿ. ಮೀ ವ್ಯಾಪ್ತಿಯಲ್ಲಿ ಬರುವ ಮೆ | ಸೋಮೇಶ್ವರ 
ಸಹಕಾರಿ ಸಕ್ಕರೆ ಕಾರ್ಖಾನೆ, ಬೈಲಹೊಂಗಲ ಬೆಳಗಾವಿ ಜಿಲ್ಲೆ ಈ ಕಾರ್ಖಾನೆಗೆ ಹಂಚಿಕೆಯಾಗಿರುವ 1 ಗ್ರಾಮ , ಮೆ || ರೇಣುಕಾ ಶುಗರ್ ಮನೋಳಿ, ಬೆಳಗಾವಿ 
ಜಿಲ್ಲೆ , ಈ ಕಾರ್ಖಾನೆಗೆ ಹಂಚಿಕೆಯಾಗಿರುವ 2 ಗ್ರಾಮ , ಮೆ | ಶಿವಸಾಗರ್ ಶುಗರ್ ಲಿಮಿಟೆಡ್, ಉದಪುಡಿ, ರಾಮದುರ್ಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ 
ಕಾರ್ಖಾನೆಗೆ ಹಂಚಿಕೆಯಾಗಿರುವ 1 ಗ್ರಾಮ ಹಾಗೂ ಮೆ । ಇಐಡಿ ಪ್ಯಾರಿ ಶುಗರ್‌ ಲಿಮಿಟೆಡ್, ( ಧನಲಕಿ ಸಸಕಾ ಗುತ್ತಿಗೆದಾರರು) ಈ ಕಾರ್ಖಾನೆಗೆ 
ಹಂಚಿಕೆಯಾಗಿರುವ 8 ಗ್ರಾಮಗಳು ಹೀಗೆ ಒಟ್ಟು 12 ಗ್ರಾಮಗಳನ್ನು ಸಂಬಂಧಪಟ್ಟ ಕಾರ್ಖಾನೆಗಳಿಂದ ಹಿಂದಕ್ಕೆ ಪಡೆದು ಮತ್ತು ಯಾವುದೇ ಕಾರ್ಖಾನೆಗೆ 
ಹಂಚಿಕೆಯಾಗದಿರುವ 2 ಗ್ರಾಮಗಳೂ ಸೇರಿದಂತೆ ಒಟ್ಟು 14 ಗ್ರಾಮಗಳನ್ನು ಈ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಮೀಸಲು ಕ್ಷೇತ್ರವನ್ನಾಗಿ ನಿಗಧಿಪಡಿಸುವ ಶಿಫಾರಸ್ಸು 
ಮಾಡಿರುತ್ತಾರೆ . 
3) ರಾಜ್ಯದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಖಾನೆಗಳ ಸಾಮರ್ಥ್ಯ ವಿಸ್ತರಿಸುವ ಬಗ್ಗೆ ರಾಜ್ಯ 
ಸರ್ಕಾರದ ನೀತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ : ಸಿಐ 187 ಎಸ್ಜಿಎಫ್ 2007, ದಿನಾಂಕ : 11- 09 - 2007ರಲ್ಲಿ ಪ್ರಕಟಿಸಲಾಗಿದೆ. ಅದರಂತೆ ಹೊಸ 
ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಮೀಸಲು ಕ್ಷೇತ್ರವನ್ನು 15 ಕಿ. ಮೀ ಅಂತರದೊಳಗೆ ಹಂಚಿಕೆ ಮಾಡತಕ್ಕದ್ದು. ಒಂದು ವೇಳೆ 15 ಕಿ. ಮೀ . ಅಂತರದೊಳಗೆ ಸಾಕಷ್ಟು 
ಕಬ್ಬು ದೊರೆಯದಿದ್ದಲ್ಲಿ 15 ಕಿ. ಮೀ . ಹೊರಗಿನ ಕಬ್ಬಿನ ಮೀಸಲು ಕ್ಷೇತ್ರವನ್ನು ಹಂಚಿಕೆ ಮಾಡಬಹುದು. ಆದರೆ, ಈ ರೀತಿ ಹಂಚಿಕೆ ಮಾಡಲಾದ ಪ್ರದೇಶವು 
ಹಾಲಿ ಇರುವ ಬೇರೆ ಸಕ್ಕರೆ ಕಾರ್ಖಾನೆಗಳ 15 ಕಿ. ಮೀ . ವ್ಯಾಪ್ತಿಯ ಹೊರಗಡೆ ಇರತಕ್ಕದ್ದು ಎಂದು ನಿಗಧಿಪಡಿಸಿದೆ. 
4) ಭಾರತ ಸರ್ಕಾರವು ಹೊರಡಿಸಿರುವ ಕಬ್ಬು (ನಿಯಂತ್ರಣ ) ಆದೇಶ, 1966 ರ ಕಂಡಿಕೆ 6ರಲ್ಲಿ ಕಬ್ಬು ವಿತರಣೆ ಮತ್ತು ಸಾಗಾಟವನ್ನು ಕೇಂದ್ರ 
ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದ್ದು, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರವನ್ನು ಮರು ಹಂಚಿಕೆ ಮಾಡಿರುತ್ತದೆ. ಅದರಂತೆ, 
ಮೆ|| ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಬೈಲಹೊಂಗಲ , ಬೆಳಗಾವಿ ಜಿಲ್ಲೆ ಈ ಕಾರ್ಖಾನೆಗೆ ಹಂಚಿಕೆಯಾಗಿರುವ 1 ಗ್ರಾಮ , ಮೆ || ರೇಣುಕಾ ಶುಗರ್ 
ಮನೋಳಿ, ಬೆಳಗಾವಿ ಜಿಲ್ಲೆ ಈ ಕಾರ್ಖಾನೆಗೆ ಹಂಚಿಕೆಯಾಗಿರುವ 2 ಗ್ರಾಮ , ಮೆ | ಶಿವಸಾಗರ ಶುಗರ್‌ ಲಿಮಿಟೆಡ್ , ಉದಪುಡಿ ರಾಮದುರ್ಗ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ ಈ ಕಾರ್ಖಾನೆಗೆ ಹಂಚಿಕೆಯಾಗಿರುವ 1 ಗ್ರಾಮ , ಹಾಗೂ ಮೆ || ಇಐಡಿ ಪ್ಯಾರಿ ಶುಗರ್‌ ಲಿಮಿಟೆಡ್, ( ಧನಲಕ್ಷ್ಮಿ ಸಸಕಾ ಗುತ್ತಿಗೆದಾರರು) ಈ 
ಕಾರ್ಖಾನೆಗೆ ಹಂಚಿಕೆಯಾಗಿರುವ 8 ಗ್ರಾಮಗಳು ಹೀಗೆ ಒಟ್ಟು 12 ಗ್ರಾಮಗಳನ್ನು ಸಂಬಂಧಪಟ್ಟ ಕಾರ್ಖಾನೆಗಳಿಂದ ಹಿಂದಕ್ಕೆ ಪಡೆದು ಮತ್ತು ಯಾವುದೇ 
ಕಾರ್ಖಾನೆಗೆ ಹಂಚಿಕೆಯಾಗಿರುವ 2 ಗ್ರಾಮಗಳೂ ಸೇರಿದಂತೆ ಈ ಕೆಳಕಂಡ ಒಟ್ಟು 14 ಗ್ರಾಮಗಳನ್ನು ಮೆ | ಯರಗಟ್ಟಿ ಶುಗರ್ ಲಿ ., ಚಂದರಗಿ, ರಾಮದುರ್ಗ 
ತಾಲ್ಲೂಕು ಬೆಳಗಾವಿ ಜಿಲ್ಲೆ, ಇಲ್ಲಿ ಸ್ಥಾಪಿಸಲಿರುವ ಹೊಸ ಸಕ್ಕರೆ ಕಾರ್ಖಾನೆಯ 7.5 ಕಿ. ಮೀ . ವ್ಯಾಪ್ತಿಯೊಳಗೆ ಬರುವ ಈ ಕಾರ್ಖಾನೆಗೆ ಕಬ್ಬು ಮೀಸಲು 
ಕ್ಷೇತ್ರವನ್ನಾಗಿ ಹಂಚಿಕೆ ಮಾಡಿದೆ. 

ಮೆ || ಯರಗಟ್ಟಿ ಶುಗರ್ ಪ್ರೈವೇಟ್ 
ಗ್ರಾಮಗಳ ಹೆಸರು ಲಿಮಿಟೆಡ್ ದಿಂದ ಇರುವ ಅಂತರ 

ಹಂಚಿಕೆಯಾಗಿರುವ ಸಕ್ಕರೆ ಕಾರ್ಖಾನೆ 

( ಕಿ. ಮೀ .) 
ಗುಡಮದಕೇರಿ 

7. 25 

ಮೆಗೆಸೋಮೇಶ್ವರ ಸಹಕಾರಿ ಸಕ್ಕರೆ 
ಸತ್ತಿಗೇರಿ 

6.10 

ಮೆ | ರೇಣುಕಾ ಶುಗರ್ ಲಿ., ಮನೋಳಿ 
ಸೊಪ್ಪಣ್ಣ 
ಮುರಕಟ್ನಾಳ್ 

5 . 00 

ಮೆ || ಶಿವಸಾಗರ ಶುಗರ್‌ ಲಿಮಿಟೆಡ್ , ಉದಪುಡಿ 
ಎಂ . ಚಂದರಗಿ 

1. 90 | 
ಕೆ. ಚಂದರಗಿ 

4 .50 
ಸಿಟ್ನಾಳ್ 

6. 00 

ಮೆ || ಇಐಡಿ ಪ್ಯಾರಿ ಶುಗರ್‌ ಲಿಮಿಟೆಡ್, ( ಧನಲಕ್ಷ್ಮಿ 
ತೋಟಗಟ್ಟಿ 

6 .40 

ಸಸಕಾ ಗುತ್ತಿಗೆದಾರರು) 
ಕಟಗೋಳ 

6. 40 
ತೋರಣಗಟ್ಟಿ 

7.00 
11 ಕೆಸರಕೊಪ್ಪ 

4 . 40 


ಕ್ರ. ಸಂ . 


5. 90 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


೩೩೮೫ 


9 


ಮೆ | ಯರಗಟ್ಟಿ ಶುಗರ್ ಪ್ರೈವೇಟ್ 
ಕ್ರ. ಸಂ . ಗ್ರಾಮಗಳ ಹೆಸರು ಲಿಮಿಟೆಡ್ ದಿಂದ ಇರುವ ಅಂತರ 

ಹಂಚಿಕೆಯಾಗಿರುವ ಸಕ್ಕರೆ ಕಾರ್ಖಾನೆ 

( ಕಿ. ಮೀ .) 
- 12 | ಗುದಗೊಪ್ಪ 

3.10 | 
13 | ಇಟ್ನಾಳ್ 

4 . 40 

ಹಂಚಿಕೆಯಾಗದಿರುವ ಗ್ರಾಮ 
14 | ಕೊರೆಕೊಪ್ಪ 

2 . 20 
5) ಮೇಲ್ಕಂಡ ಕಬ್ಬು ಮೀಸಲು ಕ್ಷೇತ್ರ ಹಂಚಿಕೆಯು ಕೇಂದ್ರ ಸರ್ಕಾರ/ ರಾಜ್ಯ ಸರ್ಕಾರ ಕಾಲ ಕಾಲಕ್ಕೆ ಹೊರಡಿಸುವ 
ಅಧಿನಿಯಮ /ನಿಯಮಗಳು /ಸೂಚನೆಗಳಿಗೆ ಹಾಗೂ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

ಮೆ । ಯರಗಟ್ಟಿ ಶುಗರ್ ಪ್ರೈ ಲಿ., ಚಂದರಗಿ, ಕಾರ್ಖಾನೆಯು ಕಾರ್ಖಾನೆ ನಡೆಸಲು ಅಗತ್ಯವಿರುವ ಭಾರತ ಸರ್ಕಾರ / ಸಕ್ಷಮ ಪ್ರಾಧಿಕಾರವು 
ನೀಡುವ ಚಾಲ್ತಿಯಲ್ಲಿರುವ ಕೈಗಾರಿಕಾ ಲೈಸೆನ್ಸ್ನ್ನು ಹೊಂದಿರತಕ್ಕದ್ದು. 
ಕಬ್ಬು ಮೀಸಲು ಕ್ಷೇತ್ರಗಳನ್ನು ಹಂಚಿಕೆ ಪಡೆದ ಕಾರ್ಖಾನೆಯು ಮೇಲೆ ನಿಗಧಿಪಡಿಸಿರುವ ಪ್ರದೇಶದಿಂದಲೇ ಕಬ್ಬನ್ನು ಪಡೆಯತಕ್ಕದ್ದು, ಹೊಸ 
ಕಾರ್ಖಾನೆಗಳು ಸ್ಥಾಪನೆಯಾಗುವವರೆಗೂ ರೈತರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡುವವರೆಗೆ 
ಈ ಕಬ್ಬು ಮೀಸಲು ಕ್ಷೇತ್ರ ತಾತ್ಕಾಲಿಕವಾಗಿರುತ್ತದೆ. 
ಮೆ | ಯರಗಟ್ಟಿ ಶುಗರ್ ಪ್ರೈ ಲಿ., ಚಂದರಗಿ, ಕಾರ್ಖಾನೆಯು ವಾರ್ಷಿಕವಾಗಿ 1,15,000 ಮೆ . ಟನ್, ಸಕ್ಕರೆ ಉತ್ಪಾದಿಸುವ ಸಾಮರ್ಥ್ಯ 
ಹೊಂದಿರುತ್ತದೆ. ಸದರಿ ಕಾರ್ಖಾನೆಗೆ ವಾರ್ಷಿಕವಾಗಿ ಲಭ್ಯವಾಗುವ ಕಬ್ಬಿನ ಪ್ರಮಾಣವು 5.02 ಲಕ್ಷ ಮೆ . ಟನ್ ಇರುತ್ತದೆ. ಈ 
ಕಾರ್ಖಾನೆಯು ಸ್ಥಾಪನೆಯಾಗುವವರೆಗೆ, ತಾತ್ಕಾಲಿಕವಾಗಿ ಈ ಹಿಂದೆ ಹಂಚಿಕೆ ಮಾಡಿದ್ದ ಕಾರ್ಖಾನೆಗಳು ಕಬ್ಬನ್ನು ರೈತರಿಂದ 
ಖರೀದಿಸಬಹುದಾಗಿದೆ. 
ಕಬ್ಬು ಮೀಸಲು ಪ್ರದೇಶದ ಪ್ರತಿ ಕಬ್ಬು ಬೆಳೆಗಾರ ಅಥವಾ ಪ್ರತಿ ಕಬ್ಬು ಬೆಳೆಗಾರರ ಸಹಕಾರಿ ಸಂಘವು ಮೇಲ್ಕಂಡ ಕಾರ್ಖಾನೆಗೆ ಕಬ್ಬು 
ಸರಬರಾಜು ಮಾಡುವ ಕಬ್ಬಿನ ಪ್ರಮಾಣದ ಬಗ್ಗೆ ಕಾರ್ಖಾನೆಯು ಒಪ್ಪಂದ ಮಾಡಿಕೊಳ್ಳುವುದು. 
ಮೇಲ್ಕಂಡ ಕಬ್ಬು ಮೀಸಲು ಪ್ರದೇಶದಿಂದ ಮೇಲೆ ಹಂಚಿಕೆ ಮಾಡಲಾದ ಕಾರ್ಖಾನೆಗೆ ಹೊರತುಪಡಿಸಿ ಹೊರಗಿನ ಪ್ರದೇಶಕ್ಕೆ ಯಾವುದೇ 

ಕಾರಣಕ್ಕೂ ಜಿಲ್ಲಾಧಿಕಾರಿಗಳ ಆದೇಶವಿಲ್ಲದೆ ಸಾಗಣೆ ಮಾಡುವ ಹಾಗಿಲ್ಲ. 
ಎಫ್) ಯಾವುದೇ ಸಕ್ಕರೆ ಕಾರ್ಖಾನೆಯು ತನಗೆ ಹಂಚಿಕೆಯಾದ ಕಬ್ಬು ಮೀಸಲು ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಬೆಳೆದಿರುವ 

ಕಬ್ಬನ್ನು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೇ ಖರೀದಿಸಿದಲ್ಲಿ ಅಂತಹ ಕಾರ್ಖಾನೆಗಳ ವಿರುದ್ದ ನಿಯಮಾನುಸಾರ ಕ್ರಮ 
ಜರುಗಿಸಲಾಗುವುದು . 
ಕಬ್ಬು ಸಾಗಣೆ ಮಾಡಲು ಪರವಾನಿಗೆ ಮಂಜೂರಾತಿ ಅರ್ಜಿಯನ್ನು ನಮೂನೆ- 2ರಲ್ಲಿ 1, 5/ - ಶುಲ್ಕ ಮತ್ತು ಕೆ. 100/ - ಭದ್ರತಾ ಠೇವಣಿ 
ಶುಲ್ಕದೊಂದಿಗೆ ಸಲ್ಲಿಸತಕ್ಕದ್ದು . ಒಪ್ಪಂದದ ಯಾವುದೇ ಷರತ್ತು ಉಲ್ಲಂಘಿಸಿದಲ್ಲಿ ಆ ಬಗ್ಗೆ ಜಿಲ್ಲಾಧಿಕಾರಿಯು ಸಂಬಂಧಪಟ್ಟದವರಿಗೆ ಕಾರಣ 
ಕೇಳುವ ನೋಟಿಸು ಜಾರಿ ಮಾಡಿ, ಹೇಳಿಕೆ ಪಡೆದು ಸೂಕ್ತವೆಂದು ಕಂಡುಬಂದಲ್ಲಿ ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ 

ಬಗ್ಗೆ ಸೂಕ್ತ ಆದೇಶ ಹೊರಡಿಸಬಹುದು. 
ಹೆಚ್) ಈ ಅಧಿಸೂಚನೆ ಮೂಲಕ ಹಂಚಿಕೆ ಮಾಡಿರುವ ಕಬ್ಬು ಮೀಸಲಾತಿ ಪ್ರದೇಶಗಳನ್ನು ಪರಿಷ್ಕರಿಸುವ ಅಥವಾ ರದ್ದುಪಡಿಸುವ ಹಕ್ಕನ್ನು ರಾಜ್ಯ 

ಸರ್ಕಾರ ಹೊಂದಿರುತ್ತದೆ. 
ಈ ಆದೇಶವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ, ಧಾರವಾಡ ಇಲ್ಲಿ ದಾಖಲಿಸಿರುವ ರಿಟ್ ಅರ್ಜಿ ಸಂಖ್ಯೆ : 60683 /2012ರ 
ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR - 719 

ಅಶೋಕ ಡಿ . ಬಾಗೋಜಿಕೊಪ್ಪ 
SC - 200 

ಸರ್ಕಾರದ ಅಧೀನ ಕಾರ್ಯದರ್ಶಿ, ( ಸಕ್ಕರೆ) 

ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 
ಪೊಲೀಸ್ ಇಲಾಖೆ 
ಪೋಲೀಸ್ ಕಮೀಷನ್‌ರವರ ಕಛೇರಿ, ನಂ . 1 , ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ. 

ಅಧಿಸೂಚನೆ 
ಸಂಖ್ಯೆ 348 / ಸಾಮಾನ್ಯ / ಅಸಿಪಿ( ಸಂ )/ 2016 , ಬೆಂಗಳೂರು, ದಿನಾಂಕ : 19ನೇ ಆಗಸ್ಟ್ 2016. 
ಬೆಂಗಳೂರು ನಗರ - ಕಬ್ಬನ್‌ಪಾರ್ಕ್ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಲ್ಯಾವೆಲಿ ರಸ್ತೆಯು (ಕಾಫಿ ಡೇ ಜಂಕ್ಷನ್‌ನಿಂದ ಬೆಂಗಳೂರು 
ಕ್ಲಬ್‌ವರೆಗೆ) ಕಿರಿದಾಗಿದ್ದು ದ್ವಿಮುಖ ಸಂಚಾರ ವ್ಯವಸ್ಥೆಯಿಂದ ಕೂಡಿರುತ್ತದೆ. ಈ ರಸ್ತೆಯಲ್ಲಿ ಬಿಷಪ್ ಕಾಟನ್ ಬಾಲಕರ ಶಾಲೆಯ ಹಿಂಬದಿಯ ಗೇಟ್ ಅಲ್ಲದೆ 
ಹಲವಾರು ವಾಸದ ಮನೆಗಳಿರುತ್ತವೆ. ಈ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಇರುವುದಿಲ್ಲ. ಈ ರಸ್ತೆಯ ಕಾಫೀ ಡೇ ಜಂಕ್ಷನ್‌ನಿಂದ (ಗ್ರಾಂಟ್ ಸರ್ಕಲ್) 
ಬೆಂಗಳೂರು ಕ್ಲಬ್‌ನ ಕೊನೆಯವರೆಗೆ ಅಂದರೆ ರಿಸ್ಕಂಡ್ ವೃತ್ತದವರೆಗೆ ರಸ್ತೆಯ ಪೂರ್ವ ದಿಕ್ಕಿಗೆ ದ್ವಿಚಕ್ರ ಮತ್ತು ನಾಲ್ಕು ಚಕ್ರಗಳ ವಾಹನಗಳ ನಿಲುಗಡೆಗೆ 
ವ್ಯವಸ್ಥೆ ಇರುವುದರಿಂದ ರಸ್ತೆಯ ಉದ್ದಕ್ಕೂ ವಾಹನಗಳನ್ನು ನಿಲುಗಡೆ ಮಾಡುತ್ತಿರುತ್ತಾರೆ. ಹೆಚ್ಚಿನ ವಾಹನಗಳು ರಿಚ್‌ಮಂಡ್ ವೃತ್ತದ ಕಡೆಯಿಂದ ಲ್ಯಾವೆಲಿ 
ರಸ್ತೆಯ ಕಾಫಿ ಡೇ ಜಂಕ್ಷನ್ - ವಿಠಲ್ ಮಲ್ಯ ರಸ್ತೆಯ ಮೂಲಕ ಸಿದ್ದಲಿಂಗಯ್ಯ ವೃತ್ತಕ್ಕೆ ಬರುತ್ತಿದ್ದು ರಸ್ತೆಯ ಒಂದು ಬದಿ ವಾಹನಗಳನ್ನು ನಿಲುಗಡೆ 
ಮಾಡುತ್ತಿರುವುದರಿಂದ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿರುವ ದ್ವಿಮುಖ ಸಂಚಾರ ವ್ಯವಸ್ಥೆಯಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಿ ರಸ್ತೆಯಲ್ಲಿ ಸಂಚರಿಸುವ 
ಶಾಲಾ ಮಕ್ಕಳ ಹಾಗೂ ಸ್ಥಳೀಯ ನಾಗರಿಕರ ಸುರಕ್ಷತೆಗೆ ತೊಂದರೆಯಾಗಿರುವುದಲ್ಲದೆ ವಾಹನಗಳ ಸುಗಮ ಸಂಚಾರಕ್ಕೂ ಅಡಚಣೆಯಾಗಿ ಆಗಿಂದಾಗ್ಗೆ 
ಸಂಚಾರ ಸ್ಥಗಿತಕ್ಕೆ ಹಾಗೂ ಅಪಘಾತಗಳಿಗೂ ಸಹ ಕಾರಣವಾಗುತ್ತಿದೆ . ಈ ರಸ್ತೆಯಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಹಾಗೂ ಶಾಲಾ ಮಕ್ಕಳ ಮತ್ತು 
ಸ್ಥಳೀಯ ನಾಗರಿಕರ ಸುರಕ್ಷತೆಗಾಗಿ ಹಾಲಿ ರಸ್ತೆಯ ಒಂದು ಬದಿ ಇರುವ ವಾಹನಗಳ ನಿಲುಗಡೆಯನ್ನು ನಿಷೇಧಿಸುವುದು ಅತ್ಯವಶ್ಯಕವಾಗಿರುತ್ತದೆ. 


೩೩೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 


ಭಾಗ ೩ 


500 


ಆದ್ದರಿಂದ ಕಲಂ 115 ಮೋಟಾರ್ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಸ್ , 1960ರ ಪ್ರಕಾರ ನನಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್‌. ಎಸ್‌ . ಮೇಘರಿಖ್, ಐಪಿಎಸ್ , ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ ಆದ ನಾನು ಲ್ಯಾವೆಲ್ಲಿ 
ರಸ್ತೆಯಲ್ಲಿ ವಾಹನಗಳ ನಿಲುಗಡೆ ನಿಷೇಧ ಸಂಬಂಧ ಈ ಕೆಳಕಂಡಂತೆ ಆದೇಶಿಸಿರುತ್ತೇನೆ. 

ಲ್ಯಾವೆಲ್ಲಿ ರಸ್ತೆಯಲ್ಲಿ ಕಾಫಿ - ಡೇ ಜಂಕ್ಷನ್ ( ಗ್ರಾಂಟ್ ಸರ್ಕಲ್) ನಿಂದ ರಿಚ್ಚಂಡ್ ವೃತ್ತದವರೆಗೆ ರಸ್ತೆಯ ಪೂರ್ವ ದಿಕ್ಕಿಗೆ ವಾಹನಗಳ 
ನಿಲುಗಡೆಯನ್ನು ನಿಷೇಧಿಸುವ ಮೂಲಕ ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನಗಳ ನಿಲುಗಡೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರ್ ವಾಹನ ಕಾಯ್ದೆ , 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಸ್ , 1960ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು 
ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ : 19 - 08 -2016 ರಿಂದ ಜಾರಿಯಲ್ಲಿರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿವಸ ಅಂದರೆ ದಿನಾಂಕ : 19 - 08 - 2016 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ಎನ್‌.ಎಸ್‌. ಮೇಘರಿಖ್, 
PR - 720 

ಪೋಲೀಸ್ ಕಮೀಷನರ್, 

ಬೆಂಗಳೂರು ನಗರ. 
ತುಮಕೂರು ಮಹಾನಗರ ಪಾಲಿಕೆ , ತುಮಕೂರು 

ಸಂಖ್ಯೆ : ತುಮಪಾ/ ಆ. ಶಾ./ ಸಿಆರ್ /26 /2016 - 17, ದಿನಾಂಕ : 23 - 08 - 2016, 
ತುಮಕೂರು ನಗರಸಭೆಯು ಮಹಾನಗರಪಾಲಿಕೆಗಾಗಿ ಉನ್ನತೀಕರಣಹೊಂದಿರುತ್ತದೆ. ಹಾಲಿ ಇರುವ ಉದ್ದಿಮೆಯ ಪರವಾನಿಗೆಯ ಮೊತ್ತಗಳು 
2004ನೇ ಇಸವಿಯಿಂದ ಜಾರಿಯಲ್ಲಿದ್ದು ಪರಿಷ್ಕರಣೆಗೊಂಡಿರುವುದಿಲ್ಲ . ಆದ್ದರಿಂದ ಮಹಾನಗರಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಲಾಗಿ ಪಾಲಿಕೆಯ 
ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸಲು ಉದ್ದಿಮೆ ಪರವಾನಿಗೆ ಶುಲ್ಕವನ್ನು ಪರಿಷ್ಕರಿಸಬಹುದಾಗಿದ್ದು, ಈ ಕೆಳಕಂಡಂತೆ ಶುಲ್ಕವನ್ನು ಪರಿಷ್ಕರಿಸಬಹುದಾಗಿದ್ದು 
ವಿವರಿಸಿದೆ. 
ಕ್ರಸಂ. ವಾಸದ ಕಟ್ಟಡಗಳು 

ಈಗಿರುವ ದರ ಕ. ಗಳಲ್ಲಿ ಪರಿಷ್ಕರಿಸಲಾಗಿರುವ ದರ ಕ.ಗಳಲ್ಲಿ 
ಸ ಅಂಗಡಿ 

500 

1000 Retail 
ಕಾಫೀ ಟೀ ಅಂಗಡಿ 

300 
ಬೂಸ ಅಂಗಡಿ (ದೊಡ್ಡದು) 

1000 

4000 
ಚಿಕ್ಕ ಹೋಟಲ್ 

500 

1000 
ದೊಡ್ಡಹೋಟಲ್ 

1000 

3000 
ಫಾನ್ಸಿ ಸ್ಟೋರ್ 

300 

1000 
ವಸತಿ ಗೃಹಗಳು ( ಚಿಕ್ಕದು ) 

1000 

5000 
ವಸತಿ ಗೃಹಗಳು ( ದೊಡ್ಡದು) 

2000 

7500 
ಚಿತ್ರಮಂದಿರ 

2500 

20,000 
ಕಲ್ಯಾಣ ಮಂಟಪ ( ಚಿಕ್ಕದು) 

2500 

10 , 000 
11 ಕಲ್ಯಾಣ ಮಂಟಪ ( ದೊಡ್ಡದು) 

4000 | 

20 , 000 
12 | ಕೆಬಲ್ ನೆಟ್ವರ್ಕ್ 

1000 

4000 
13 | ಬಟ್ಟೆ ಅಂಗಡಿ ಚಿಕ್ಕದು 

500 

1000 
14 | ಬಟ್ಟೆ ಅಂಗಡಿ ದೊಡ್ಡದು 

1000 

4000 
ಕ್ಲಿನಿಕ್‌ಗಳು 

1000 

4000 
ನರ್ಸಿಂಗ್ ಹೋಂ / ಆಸ್ಪತ್ರೆಗಳು ( ಚಿಕ್ಕದು) ಎ 

4000 

10 , 000 
ನರ್ಸಿಂಗ್ ಹೋಂ / ಆಸ್ಪತ್ರೆಗಳು ( ಮಧ್ಯಮ) ಬಿ 

20 , 000 
ನರ್ಸಿಂಗ್ ಹೋಂ / ಆಸ್ಪತ್ರೆಗಳು (ದೊಡ್ಡದು) ಸಿ 

30 ,000 
17 | ವೈನ್ ಸೆಂಟರ್ 

1000 

5000 | 
18 | ಬಾರ್ ಅಂಡ್ ರೆಸ್ಟೋರೆಂಟ್ 

2000 

10 ,000 
ಮದ್ಯ ಸಗಟು ವ್ಯಾಪಾರ (ಹೋಲ್ಸೇಲ್) | 

3000 

10 ,000 
20 | ಶೇವಿಂಗ್ ಸೆಲೂನ್ ಎ ಮತ್ತು ಬಿ 

1000 ರಿಂದ 2000 
ಎಸ್. ಟಿ. ಡಿ ಮತ್ತು ಐ .ಎಸ್. ಡಿ 

350 

500 
ವರ್ಕ್ಷಾಪ್ ( ಹೆಚ್. ಪಿ ಬೇರೆ ಮೊತ್ತ) 1 

1000 
ಹೆಚ್. ಪಿಗೆ 50 ಕೆ. 
| 23 | ಸಣ್ಣ ಉದ್ದಿಮೆಗಳು 

1000 

2000 


350 


350 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨೯ , ೨೦೧೬ 


೩೩೮೭ 


ಪರಿಷ್ಕರಿಸಲಾಗಿರುವ ದರ ಕ .ಗಳಲ್ಲಿ 

5000 


ಈಗಿರುವ ದರ ಕ. ಗಳಲ್ಲಿ 

2000 | 
4000 
500 


10 , 000 


1000 


ಕ್ರ. ಸಂ . 

ವಾಸದ ಕಟ್ಟಡಗಳು 
| 24 | ಮಧ್ಯಮ ಉದ್ದಿಮೆಗಳು | 

ಭಾರಿ ಉದ್ದಿಮೆಗಳು 

ಬೇಕರಿ ಅಂಡ್ ಕಾಂಡಿಮೆಂಟ್ ಚಿಕ್ಕದು 
27 ಬೇಕರಿ ಅಂಡ್ ಕಾಂಡಿಮೆಂಟ್ ದೊಡ್ಡದು | 
28 | ಡ್ರೈಕ್ಲೀನರ್ 
| ಗಿರವಿ ಅಂಗಡಿಗಳು 
ಸ್ಟೋರ್ ಮಿಲ್ ಹೆಚ್ ಮತ್ತು ಬೇರೆ ಹೆಚ್ . ಪಿ 


1000 


2000 


300 


500 


1000 


3000 


500 


500 


| 


1000 


2000 


32 


300 


500 


33 . 


1000 


| 


2000 


34 


1000 


7500 | 


500 
2000 
300 
500 


2000 


3000 


10 ,000 


5000 


2000 


ಬ್ರೌಸಿಂಗ್ ಸೆಂಟರ್ 
ಕಾಫೀ ವರ್ಕ್ಸ್ ಚಿಕ್ಕದು 
ಕಾಫೀ ವರ್ಕ್ಸ್ ದೊಡ್ಡದು 

ಚಪ್ಪಲಿ ಅಂಗಡಿ 
35 . ಕಂಪನಿ ಅಂಗಡಿಗಳು 
36 . ಪೋಟೋ ಸ್ಟುಡಿಯೋ 
37 | ಕಲರ್ ಫೋಟೋ ಸ್ಟುಡಿಯೋ 

ಗಾರ್ಮೆಂಟ್ಸ್ 
ಜ್ಯೂಯಲರೀಸ್ 
ಆಯಿಲ್ ಡಿಸೋ 
ಪೆಟ್ರೋಲ್ ಬಂಕ್ 
ಮೊಬೈಲ್ ಸೇಲ್ಸ್ ಮತ್ತು ಸರ್ವಿಸ್ 

ಮೊಬೈಲ್ ಸೇಲ್ಸ್ ಚಿಕ್ಕದು ಎ ಮತ್ತು ಬಿ 
| 44 | ಆಟೋಮೊಬೈಲ್ಸ್ ಚಿಕ್ಕದು 
45 | ಫೈನಾನ್ಸ್ 

ಆಟೋ ಮೊಬೈಲ್ ದೊಡ್ಡದು 
ಮಿನರಲ್ ವಾಟರ್ ಸಪ್ಪೆ ಹೆಚ್. ಪಿ ಎಕ್ಸ್ಟ್ರಾ 

| ಟ್ಯಾಂಕರ್‌ ವಾಟರ್ ಸಪ್ಪೆ ಹೆಚ್. ಪಿ . ಎಕ್ಸ್ಟ್ರಾ 
| 49 | ಪೈಂಟ್ಸ್ ಹಾರ್ಡ್‌ವೇರ್ 
50 | ಗ್ಯಾಸ್ ಮತ್ತು ಫೈವುಡ್ ಎ , ಬಿ 


5000 


2000 


1000 


2000 


2000 


5000 


5000 


1000 


3000 


3000 


1000 


5000 


5000 


1000 


54 


5000 


_ 51 | ಟಿ. ವಿ . ಶೋ ರೂಂ | 

| ಫಿಜಾ ಹಾರ್ಟ್ಸ್ 
ಜ್ಯೂಸ್ ಸೆಂಟರ್ 

| ಡಿರ್ಪಾಟ್‌ಮೆಂಟಲ್ ಸ್ಟೋರ್ 
55 | ವಾಚ್ ಸೇಲ್ಸ್ ಮತ್ತು ಸರ್ವಿಸ್ 
_ 56 | ಗ್ಯಾರೇಜ್ 
57 ಫರ್ನಿಚರ್ 

ಗ್ಯಾಸ್ ಎಜೆನ್ಸಿಸ್ 
ಬ್ಯೂಟಿ ಪಾರ್ಲರ್ 


2000 


1000 | 


2000 


5000 


7500 


3000 


10 , 000 


ಹೋಟೆಲ್ ಮತ್ತು ಲಾಡ್ಡಿಂಗ್ 
ಬಾರ್ ಅಂಡ್ ರೆಸ್ಟೋರೆಂಟ್ 


61 . 


10 , 000 


3 


15 , 000 


3 


20.000 


2 


೩೩೮೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೯, ೨೦೧೬ 


ಭಾಗ ೩ 


ZO. 


ವಾಸದ ಕಟ್ಟಡಗಳು 
ಪ್ರಿಂಟಿಂಗ್ ಪ್ರೆಸ್ 
ಪಿ. ಜಿ. ಹಾಸ್ಟೆಲ್ 


| ಈಗಿರುವ ದರ ಕ.ಗಳಲ್ಲಿ | ಪರಿಷ್ಕರಿಸಲಾಗಿರುವ ದರ ಕ.ಗಳಲ್ಲಿ 

2000 


62 


63 


5000 
2500 


5000 


64 ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ 
65 2003 


5000 


PD - 104 
SC - 05 


ಆಯುಕ್ತರು, 
ತುಮಕೂರು ಮಹಾನಗರ ಪಾಲಿಕೆ , 

ತುಮಕೂರು. 


IN THE COURT OF THE ADDITIONAL REGISTRAR OF CO - OPERATIVE SOCIETIES (R .441), 
ARBITRATION COURT, K .S . C . APEX BANK LIMITED , BENGALURU . 

CASE NO : RCS /CRD /KME-8 /459/2012- 13 

CASE NO : JRD /AXB /01/2013 - 14 
CASE NO : ADDL .RD / AXB /68/ 2016 - 17 


1 . 


Petitioner 
Chief Executive Officer, 
Karnataka State Co -operative Apex Bank Ltd ., 
Uthunga , No. 1, Pampamahakavi Road , Chamarajpet, 
Bengaluru -560 018 . 


Respondents 
M /s Construction Solution (Bengaluru ) Pvt. Ltd ., 
No. 164 , 1 Cross, I Stage , A .E . C .S . Layout, Sanjaynagar, 
RMV II Stage, Bengaluru -560 094 . 
Represented by its Managing Director 
Sri Rajesh Kumar K . 
Smt. Shalini R . Kumar 
Director 
Sri Suresh T. 
Sri Rajesh Kumar K . 
S /o Sri Krishnamurthy T .N ., 
No. 301, III Floor, Anriya Residency, 
M . S. R . Hospital, 6th “ A ” Cross , 
Ashrama Colony , RMV II Stage, 
Bengaluru -560 094. 
Smt Shalini R . Kumar W /o Rajesh Kumar K . 
No. 301, III Floor, Anriya Residency, 
M .S .R . Hospital, 6th “ A ” Cross, 
Ashrama Colony , RMV II Stage, 
Bengaluru -560 094 . 
Sri Suresh T . S/o Thimmaiah , 
No. 50 , 5th Cross, Maruthi Layout, 
West of Chord Road, Bengaluru -560 079 . 
Sri Jayaramaiah 
S /o Late Doddamuninagappa 
Sri Muniramu 
S /o Late Doddamuninagappa 
Sri D . Venkatesh 
S /o Late Doddamuninagappa 
Respondent No . 5 to 7 are residing at No. 211 , Grape 
Garden , Vishwanatha Nagenahalli Main Road , 
R . T . Nagar, Bengaluru -560 032 . 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೯ , ೨೦೧೬ 

೩೩೮೯ 
CONFIRMATION OF ATTACHMENT ORDER DATED 01 -02- 2016 ON INTERLOCUTORY APPLICATION U /S 103 OF 
KCS ACT FILED BY PETITIONER – BANK ON 02-01- 2014 SEEKING ATTACHMENT BEFORE JUDGEMENT OF 
SCHEDULED PROPERTIES OF R1 & R2 (AS PER DIRECTIONS OF HON BLE HIGH COURT ORDER 

DATED : 25 - 03- 2014 IN WP 6908 / 2014) 

ORDER 
CONFIRMATION OF CONDITIONAL ATTACHMENT OF SCHEDULED PROPERTIES BEFORE JUDGEMENT 

U /S 103 OF KCS ACT. 


The Interlocutory Application filed by the Petitioner on 02 -01-2014 was allowed on 01 -02-2016 and through a conditional 
attachement order dated : 01-02-2016 , in exercise of the powers conferred to the Court under Section 103 of the KCS Act, 1959, the 
scheduled properties belonging to respondents R2 & R3 were conditionally attached prohibiting them from selling, transferring, 
alleneating, encumbering , charging or creating any third party right over the scheduled property, subject to the following conditions that 
if the respondents or any parties affected wish to raise the attachment they shall deposit a sum of *. 9, 18 ,67 , 602/- as on 31-03-2012 
plus interest amount @ 14 .5 % p .a. on a principal sum of 7 ,97 ,00 ,000/- from 01-04 -2012 with the Petitioner Bank and such 
documents of remittance of the above specified sum shall be furnished to this Court within 30 days from the date of this order failing 
which further order confirming the attachment will be passed . Having observed the given and specified time, neither the Respondents 
nor the other parties interested in the Scheduled Attached Property have furnished the particulars of remittance of the specified sum . 
Hence , the attachement of schedule properties so made vide this Court Order dated 01-02-2016 is made obsolute. 

Schedule of Property 
All that piece and parcel of the site bearing No. 164, situated at AECS Layout, Ist Stage , Geddalahalli, Bengaluru , relating 
to the plots measuring 27- 30 Acres in Sy . Nos : 12/1 , 12/3, 24/3 , 31/ 3, 32/1 , 32 /3, 32/4 , 33 /2, 35/2 , 36 /3 and 39/1 of 
Geddalahalli Village , Bengaluru North Taluk , Bengaluru measuring East to West 61 feet and North to South 40 feet in all 
measuring 2440 Sq.ft. and bounded on the : 

Eastby 

Site No. 162 , 
West by 

Road , 
North by 

Private Property 
South by 

Site No . 165 
Given undermy hand & Seal on this day 11- 04 - 2016 . 


Additional Registrar of Co -op . Societies (R -441 ) 
PD - 105 

Arbitration Court , 
SC - 05 

Karnataka State Co -op Apex Bank Ltd ., Bengaluru. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 87 ನಯೋಸೇ 2016 , ಬೆಂಗಳೂರು, ದಿನಾಂಕ: 10 - 06 -2016, 
ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ನಗರ ಮತ್ತು ಗ್ರಾಮಾಂತರ ಯೋಜನಾ ಹೆಚ್ಚುವರಿ ನಿರ್ದೇಶಕರ ವೃಂದದ 
ದಿನಾಂಕ 01.01.2016 ರಲ್ಲಿದ್ದರಂತೆ ಈ ಕೆಳಕಂಡ ಕರಡು ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯಲ್ಲಿ ನೀಡಲಾಗಿರುವ ಸ್ಥಾನ, ಸೇವಾ ವಿವರ ಮುಂತಾದವುಗಳ ಬಗ್ಗೆ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಅಂತಹ ಆಕ್ಷೇಪಣೆಗಳನ್ನು ಅವಶ್ಯವಿರುವ ದಾಖಲೆಗಳೊಂದಿಗೆ ಹಾಗೂ ಸಮರ್ಥನೆಗಳೊಂದಿಗೆ ಈ ಪ್ರಕಟಣೆ ಹೊರಡಿಸಿದ 
15 ದಿನಗಳ ಒಳಗಾಗಿ ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ರವರಿಗೆ ಸಲ್ಲಿಸುವಂತೆ ತಿಳಿಸಿ ಪ್ರಕಟಿಸಿ ಆದೇಶಿಸಿದೆ. 

ನೇ .ನೇ ./ 

ಸೇವೆಗೆ ಸೇರಿದ 

ನೈಜವಾಗಿ 
ಹೆಸರು ಮುಂಬಡ್ತಿ ಜನ್ಮ ದಿನಾಂಕ 

ಜೇಷ್ಠತೆಗೆ ನೈಜವಾಗಿ 

ಮುಂಬಡ್ತಿ 
ಶ್ರೀ /ಶ್ರೀಮತಿ 

ದಿನಾಂಕ 

ಅರ್ಹತಾ ದಿನಾಂಕ 
/ ಇತರೆ 

ಹೋಂದಿದ ದಿನಾಂಕ 
ಬಿ . ಎಂ . ತಿರಕನಗೌಡರ್ ಮುಂಬಡ್ತಿ 01. 05 .1956 07 .11.1983 03. 04 .2009 

03 . 04. 2009 
ಡಾ|| ಚೌಡೇಗೌಡ ಮುಂಬಡ್ತಿ 01 .06.1956 20.12 .1982 03.04.2009 

03 . 04 .2009 
ಎ . ವಿ . ರಂಗೇಶ್ ಮುಂಬಡ್ತಿ 06. 09 .1956 10 . 06 .1983 03 .04 . 2009 

03 .04. 2009 
ಐಜಾಜ್ ಅಹಮದ್ ಮುಂಬಡ್ತಿ 09. 02 .1957 30.10 .1976 18 .06. 2014 

18 . 06 . 2014 
ಎನ್.ಕೆ. ತಿಪ್ಪೇಸ್ವಾಮಿ ಮುಂಬಡ್ತಿ 18. 02 .1970 11 . 03 .1998 08. 01. 2015 

08. 01.2015 
6 | ಎಲ್. ಶಶಿಕುಮಾರ್ ಮುಂಬಡ್ತಿ 30 . 06 .1966 . 30 .04.1998 26 .08.2015 

26. 08 . 2015 


PR- 559 
SC -50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ . 


೩೩೯೦ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 

ಹೆಚ್ಚುವರಿ ಅಧಿಸೂಚನೆ | 
ಸಂಖ್ಯೆ : ಲೋಣ/ 128/ ಇಎಪಿ/ 2011, ಬೆಂಗಳೂರು, ದಿನಾಂಕ: 28 - 06 - 2016 


ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಕೊರಟಗೆರೆ - ಬಾವಲಿ ರಾಜ್ಯ ಹೆದ್ದಾರಿ 33 ರಲ್ಲಿ ಹುಲಿಯೂರುದುರ್ಗ ದಿಂದ ಕುಣಿಗಲ್ ವರೆಗೆ 
( ಲಿಂಕ್ ಸಂಖ್ಯೆ : 63- ಸಿ) ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ 
ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ : 33 ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ: 33 ರ ರಸ್ತೆ 
ಅಭಿವೃದ್ಧಿಗೆ ಅವಶ್ಯವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ, ಸಿಬ್ಬಂಧಿ ಅಥವಾ ಯೋಜನಾ ನಿರ್ದೇಶಕರ ಪರವಾಗಿ 
ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ ಅಡ್ಡಿ ಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೇ ಮಾಡುವ ಒಪ್ಪಂದದ ಕ್ರಯ , 
ಕರಾರು , ಭೋಗ್ಯ, ಲೀಜ್, ಅದಲು - ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗಧಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್‌ರವರ ಕಚೇರಿಯಲ್ಲಿ ಇಡಲಾಗಿದೆ. 


ಗ್ರಾಮಠಾಣ 


ಚಕ್ಕುಬಂದಿ 


ಷರಾ 


ಕ್ರಸಂ | ಸ್ವತ್ತಿನ ಸಂಖ್ಯೆ | ಸ್ವತ್ತಿನ ವಿವರ 


ಖಾತೆದಾರರನ | ಭೂಮಾಲೀಕನ ಹೆಸರು 


ಭೂಸ್ವಾಧೀನಕ್ಕೆ 
ಒಳಪಡುವ ವಿಸ್ತೀರ್ಣ 

ಚ. ಮೀ . ಗಳಲ್ಲಿ 


ಆಕಾರ 


ಮರಗಳು | ಬಾವಿ | ಕಟ್ಟಡ 


( ಒಟ್ಟು 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ವಿಸ್ತೀರ್ಣ) 


- 1 


| 


5 . 


8 


| 


| 


10 


2 

3 
ಗ್ರಾಮ : ದೊಡ್ಡಮಾವತ್ತೂರು ( ಗ್ರಾಮಾಠಾಣ) 


ಹೋಬಳಿ : ದೊಡ್ಡಮಾವತ್ತೂರು ಗ್ರಾಮಪಂಚಾಯ್ತಿ 


ತಾಲ್ಲೂಕು : ಕುಣಿಗಲ್ 


ಜಿಲ್ಲೆ: ತುಮಕೂರು 


ಖಾಲಿ 


ಉಳಿದ 


ಬೇರೆಯವರ 


ಕಲ್ಲು 


7.1 


*ಡಿ.ಎಲ್. ತಿಬ್ಬೇಗೌಡ ಬಿನ್ ಡಿ.ಟಿ. ಲಿಂಗಪ್ಪ 


10 


ಚ. ಮೀ 


ರಸ್ತೆ 


ರ 


ರಸ್ತೆ 


ಸ್ತೆ 


O 


ನಿವೇಶನ 


ಭಾಗ. 


ಚಪ್ಪಡಿ 


ಒಟ್ಟು 


10 ಚ . ಮೀ 


ಭಾಗ ೩ 


೩೩೯೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯, ೨೦೧೬ 

ಘೋಷ್ಟಾರೆ 


ಕ್ರಮ 


ಗ್ರಾಮದ ಹೆಸರು 


ಹೋಬಳಿ 


ಸಂಖ್ಯೆ 


ತಾಲ್ಲೂಕು 


ಜಿಲ್ಲೆ 


ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ ( ಗ್ರಾಮಠಾಣ) 
ಚ. ಮೀ 

ಒಟ್ಟು 


- 3 


7 . 


ತ್ತೂರು 


ದೊಡ್ಡಮಾವತ್ತೂರು 
( ಗ್ರಾಮಠಾಣ) 


ದೊಡ್ಡಮಾವತ್ತೂರು 


ಗ್ರಾಮಪಂಚಾ 


| 


ಕುಣಿಗಲ್ 


| 


ತುಮಕೂರು 


10 ಚ. ಮೀ 


10 ಚ. ಮೀ 


ಒಟ್ಟು 


10 


ಚ . ಮೀ 


10 ಚ . ಮೀ 


ಸಂಖ್ಯೆ: ಲೋಣ/ 28/ ಇಎಪಿ/2011 


P . R . 611 


SC- 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇಂ . ವಿಜಯ್. ಭೀ . ಚಂದಾಪುರ 

ವಿಶೇಷಾಧಿಕಾರಿ 
ಬಾಹ್ಯ ಅನುದಾನಿತ ಯೋಜನೆಗಳು ( EAP) 
ಲೋಕೋಪಯೋಗಿ, ಬಂದರು ಹಾಗೂ 

ಒಳನಾಡು ಜಲ ಸಾರಿಗೆ ಇಲಾಖೆ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 

ಈ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಲೋಣ/ 65 / ಇಎಪಿ:2011, ಬೆಂಗಳೂರು, ದಿನಾಂಕ: 16 - 07 - 2016 


ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಹುಣಸನಹಳ್ಳಿ - ಚಿಕ್ಕಹಳ್ಳಿ ರಾಜ್ಯ ಹೆದ್ದಾರಿ 03 ರಲ್ಲಿ ಮಾಗಡಿ ಯಿಂದ ಎನ್‌ಹೆಚ್ - 48 ವರೆಗೆ ( ಲಿಂಕ್ ನಂ :64 - ಸಿ) ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಲೋಇ65ಇಎಪಿ:2011, ಬೆಂಗಳೂರು, ದಿನಾಂಕ: 01 - 06 - 2013 ರಲ್ಲಿ ಅಧಿಸೂಚನೆ ಪ್ರಕಟಿಸಲಾಗಿದ್ದು , ಸದರಿ ಜಮೀನು ಈ ಹಿಂದಿನ ಕಲಂ 15 ರ ಅಧಿಸೂಚನೆಯಲ್ಲಿ ನಮೂದಿಸಿರುವಂತೆ ಖುಷ್ಠಿ ಎಂದು ಪರಿಗಣಿಸಿ 
ಪರಿಹಾರ ನೀಡಲಾಗಿದೆ . ಹಿಡುವಳಿದಾರರು ದಿನಾಂಕ : 12 -05 - 2015 ರಂದು ಸಹಾಯಕ ಆಯುಕ್ತರು (ಭೂಸ್ವಾ) ರವರ ಕಛೇರಿಗೆ ನೀಡಿದ ಲಿಖಿತ ಮನವಿಯಲ್ಲಿ ತಿಳಿಸಿರುವಂತೆ ತಿರುಮಲೆ ಗ್ರಾಮದ ಸರ್ವೆ ನಂ. 114 ಬಾಗಾಯ್ತು 
ಆಗಿರುವುದರಿಂದ ವ್ಯತ್ಯಾಸದ ಪರಿಹಾರ ನೀಡುವಂತೆ ಕೋರಿದ ಮೇರೆಗೆ ದಿನಾಂಕ: 05 - 08 - 2015 ರಂದು ಭೂಮಾಪಕರು ಸ್ಥಳ ಪರಿಶೀಲಿಸಿ ನೀಡಿರುವ ವರದಿ ಹಾಗೂ ಲಗತ್ತಿಸಿರುವ ಆಕಾರ ಬಂದಿನಂತೆ ಬಾಗಾಯ್ತು ಎಂದು 
ನಮೂದಾಗಿರುವುದರಿಂದ ಈ ಹಿಂದೆ ಕಲಂ 15 ರ ಅಧಿಸೂಚನೆ ಹೊರಡಿಸಿರುವ ಮುನ್ನವೆ ಬಾಗಾಯ್ತು ಎಂದು ವರ್ಗೀಕರಿಸಿರುವುದರಿಂದ ಕಲಂ 15 ರಲ್ಲಿ ತಿದ್ದುಪಡಿ ಮಾಡಲು ಸಹಾಯಕ ಆಯುಕ್ತರು (ಭೂಸ್ವಾ), ಬೆಂಗಳೂರು ವಿಭಾಗ 
ರವರು ಸಲ್ಲಿಸಿರುವ ಪ್ರಸ್ತಾವನೆ ಮೇರೆಗೆ ಯೋಜನಾ ನಿರ್ದೇಶಕರು ಕಲಂ 15ರ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


ಭಾಗ ೩ 


೩೩೯೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 

ಪೆಡೂಲ್ 


ತಿದ್ದುಪಡಿ ಅಧಿಸೂಚನೆ ಮಾಡಬೇಕಾಗಿರುವ ವಿವರ 


ಕಲಂ 15 ರ ಪ್ರಕಾರ ಅಧಿಸೂಚನೆ ಹೊರಡಿಸಿರುವ ವಿವರ 

ಭೂಸ್ವಾಧೀನಕೆ 


ಚಕ್ಕುಬಂದಿ 


ಕ್ರಮ | ಅಧಿಸೂಚನೆ 
ಸಂಖ್ಯೆ | ಕ್ರ. ಸಂ . 


ಪಹಣಿಯಂತೆ ಖಾತೆದಾರರ ಹೆಸರು 

| ಸ. ನಂ . | ತರಹ 
ಶ್ರೀಯುತರು / ಶ್ರೀಮತಿ 


ಖಾತೆದಾರರ ಹೆಸರು / ಮಾಲೀಕರ 
ಹೆಸರು ಶ್ರೀಯುತರು/ಶ್ರೀಮತಿ 


ಸ. ನಂ . 


ಒಳಪಡುವ 

ವಿಸ್ತೀರ್ಣ 
ಚ. ಮೀ / ಎ 


ತರಹ 


ಭೂಸ್ವಾಧೀನಕ್ಕೆ 
ಒಳಪಡುವ | ಸ್ವತ್ತಿನ ವಿವರ 

ವಿಸ್ತೀರ್ಣ | | ಆಕಾರ 
ಚ. ಮೀ ./ ಎ - ಗು 


ಪೂರ್ವ ಪಶ್ಚಿಮ | ಉತ್ತರ 


ಕಟ್ಟಡ/ ಬಾವಿ/ ಮರ 
ಮಾಲ್ಕಿಗಳ ವಿವರ 


ಷರಾ 


* | ತತ್ತರ | ದಕ್ಷಿಣ 


ಗು 


S 


10 


| 


13 


| 


14 


| 


15 


16. 


ಗ್ರಾಮ : ತಿರುಮಲೆ 


ಹೋಬಳಿ : ಕಸಬಾ 


ತಾಲ್ಲೂಕು : ಮಾಗಡಿ 


ಜಿಲ್ಲೆ : ರಾಮನಗರ 


- 1 


| 


5 


* ಲಾಯರ್ ಚಕ್ರಬಸವಯ್ಯ 
* ಚಿಕ್ಕದೇವಮ್ಮ ಕೋಂ 
ನರಸಿಂಹಯ್ಯ 
* ಜಯಮ್ಮ ಕೋಂ ಮುದ್ದಯ್ಯ 


114 


ಖುಷಿ 


0 - 01.08 


* ಲಾಯರ್ ಚಕ್ರಬಸವಯ್ಯ 
* ಚಿಕ್ಕದೇವಮ್ಮ ಕೋಂ ನರಸಿಂಹಯ್ಯ | 114 | ಬಾಗಾಯ್ತು 
*ಜಯಮ್ಮ ಕೋಂ ಮುದ್ದಯ್ಯ 


0- 01.08 | 0- 36 | ರಸ್ತೆ 


0 - 01 . 08 


0 - 36 


ಉಳಿಕೆ | ರಸ್ತೆ | ರಸ್ತೆ | ಇಲ್ಲ | ಇಲ್ಲ 


ಸ 


3C 


0 - 01 .08 


0 - 01 .08 


ಕ್ರಮ 
ಸಂಖ್ಯೆ 


- : ಘೋಷ್ಟಾರೆ : 

ಕಲಂ 15 ರ ಅಧಿಸೂಚನೆಯಂತೆ ಭೂಸ್ವಾಧೀನಕ್ಕೆ 

ಒಳಪಟ್ಟಿರುವ ವಿಸ್ತೀರ್ಣ ಎ - ಗುಂ 


ಗ್ರಾಮ 


ಹೋಬಳಿ 


ತಾಲ್ಲೂಕು 


ತಿದ್ದುಪಡಿಯಂತೆ ಭೂಸ್ವಾಧೀನಕ್ಕೆ ಒಳಪಟ್ಟಿರುವ 

ವಿಸ್ತೀರ್ಣ ಎ - ಗುಂ 


7 . 


ತಿರುಮಲೆ 


ಕಸಭಾ 


ಮಾಗಡಿ 


ರಾಮನಗರ 


0 - 01. 08 


0 - 01 .08 


ಒಟ್ಟು 


0 - 01.08 


0 - 01. 08 


ಸಂಖ್ಯೆ: ಲೋಇ/65 / ಇಎಪಿ/2011 


P . R . 612 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇಂ . ವಿಜಯ್. ಭೀ . ಚಂದಾಪುರ 

ವಿಶೇಷಾಧಿಕಾರಿ 
ಬಾಹ್ಯ ಅನುದಾನಿತ ಯೋಜನೆಗಳು ( EAP) 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ 


SC- 200 


ಭಾಗ ೩ 


೩೩೯೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ) 

ಹೆಚ್ಚುವರಿ ಅಧಿಸೂಚನೆ 
ಸಂಖ್ಯೆ: ಲೋಣ/ 127 / ಇಎಪಿ/ 2011, ಬೆಂಗಳೂರು, ದಿನಾಂಕ: 16 -07 -2016 


ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಕೊರಟಗೆರೆ- ಬಾವಲಿ ರಾಜ್ಯ ಹೆದ್ದಾರಿ 33 ರಲ್ಲಿ ತುಮಕೂರಿ 
( ಲಿಂಕ್ ಸಂಖ್ಯೆ: 63 - ಡಿ ) ( ಹೆಚ್ಚುವರಿ) ರಸ್ತೆ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ಸದರಿ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ : 33ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ : 33 ರ ರಸ್ತೆ 
ಅಭಿವೃದ್ಧಿಗೆ ಅವಶ್ಯವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ , ಸಿಬ್ಬಂದಿ ಅಥವಾ ಯೋಜನಾ ನಿರ್ದೇಶಕರ ಪರವಾಗಿ 
ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ ಅಡ್ಡಿ ಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೇ ಮಾಡುವ ಒಪ್ಪಂದದ ಕ್ರಯ. 
ಕರಾರು, ಭೋಗ್ಯ, ಲೀಜ್, ಅದಲು -ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗಧಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್‌ರವರ ಕಚೇರಿಯಲ್ಲಿ ಇಡಲಾಗಿದೆ. 

ಗ್ರಾಮಠಾಣ 


ಭೂಸ್ವಾಧೀನಕ್ಕೆ 
ಒಳಪಡುವ ವಿಸ್ತೀರ್ಣ 


ಚಕ್ಕುಬಂದಿ 


ಷರಾ 


ಖಾತೆದಾರರನ | ಭೂಮಾಲೀಕನ 

ಹೆಸರು 


ಕ್ರಸಂ | ಸ್ವತ್ತಿನ ಸಂಖ್ಯೆ ಸ್ವತ್ತಿನ ವಿವರ 


ಆಕಾರ 


ಮರಗಳು | ಬಾವಿ | 


ಕಟ್ಟಡ 


ಚ. ಮೀ . ಗಳಲ್ಲಿ 


(ಒಟ್ಟು ವಿಸ್ತೀರ್ಣ) 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


10 


11 


ಗ್ರಾಮ : ನಾಗವಲ್ಲಿ ( ಗ್ರಾಮಠಾಣ ) 


ಹೋಬಳಿ : ಹೆಣ್ಣೂರು 


ತಾಲ್ಲೂಕು : ತುಮಕೂರು 


ಜಿಲ್ಲೆ : ತುಮಕೂರು 


ಗುಡಿಸಲು 


ಗುಡಿಸಲು ಮನೆ 


9/14 


* ರಿಹಾನ ಕೋಂ ಪಜಲ್ ಅಹಮದ್ 


21.28 ಚ. ಮೀ 


- 


| 


ರಸ್ತೆ 


ನಿವೇಶನ 
ಸಂ .3 


ಖಾಲಿಜಾಗ 
ಹಾಗೂ ರಸ್ತೆ 


ಇಲ್ಲ 


ಮನೆ 


5 .60X3 .80ಮೀ 


ಒಟ್ಟು 


21. 28 ಚ. ಮೀ 


ಭಾಗ ೩ 


೩೩೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 

ಘೋಷ್ಟಾರೆ 


ಕ್ರಮ 
ಸಂಖ್ಯೆ 


ಗ್ರಾಮದ ಹೆಸರು 


ಹೋಬಳಿ 


ತಾಲ್ಲೂಕು 


ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ ( ಗ್ರಾಮಠಾಣ) 
ಚ. ಮೀ 

ಒಟ್ಟು ಎ - ಗು 


| 


5 


| 


ನಾಗವಲ್ಲಿ (ಗ್ರಾಮಠಾಣ) | 


ಹೆರು 


ತುಮಕೂರು 


ತುಮಕೂರು 


21. 28 ಚ. ಮೀ 


21.28 ಚ. ಮೀ 


ಒಟ್ಟು 


21.28 ಚ. ಮೀ 


21.28 ಚ . ಮೀ 


ಸಂಖ್ಯೆ : ಲೋಣ/ 27 / ಇಎಪಿ /2011 


P . R . 613 
SC- 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ೦. ವಿಜಯ್. ಭೀ . ಚಂದಾಪುರ 

ವಿಶೇಷಾಧಿಕಾರಿ 
ಬಾಹ್ಯ ಅನುದಾನಿತ ಯೋಜನೆಗಳು ( EAP) 
ಲೋಕೋಪಯೋಗಿ, ಬಂದರು ಹಾಗೂ 

ಒಳನಾಡು ಜಲ ಸಾರಿಗೆ ಇಲಾಖೆ 


ಲೋಕೋಪಯೋಗಿಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
( ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ) 

ತಿದ್ದುಪಡಿ ಘೋಷಣೆ 
ಸಂಖ್ಯೆ : ಲೋಇ/ 60/ ಇಎಪಿ/2011 , ದಿನಾಂಕ: 16 - 07 -2016 


ಕರ್ನಾಟಕ ರಾಜ್ಯ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನು ರಾಮದುರ್ಗ - ಮಾನ್ವಿ ರಾಜ್ಯ ಹೆದ್ದಾರಿ 14 ರಲ್ಲಿ ಪಟ್ಟದಕಲ್ಲು ಯಿಂದ ಕಮತಗಿ ವರೆಗೆ ( ಲಿಂಕ್ ನಂ : 
21- ಎಫ್) ರಸ್ತೆ ಅಭಿವೃದ್ಧಿಪಡಿಸಲು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ/60 /ಇಎಪಿ/2011 , ಬೆಂಗಳೂರು ದಿನಾಂಕ: 19 - 04 - 2011 ರ ಅಧಿಸೂಚನೆ ಹೊರಡಿಸಲಾಗಿದ್ದು, ಹುನಗುಂದ ತಾಲ್ಲೂಕಿನ ರಾಮಥಾಳ 
ಗ್ರಾಮದ ಸರ್ವೆ ನಂ.1/ ಅ, 1/1ಬ ಕ್ಕೆ ಸಂಬಂಧಿಸಿದಂತೆ ಪ್ರೀತಿಪ್ಪಣ್ಣ ಶಿವಪ್ಪ ಅಂಗಡಿಸಾ: ರಾಮಥಾಳ ಇವರು ತಮ್ಮ ಮಾಲ್ಕಿಯ ಜಮೀನು ಸರ್ವೆ ನಂ1/16, 1/1ಬ ಇವುಗಳಲ್ಲಿ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನವಾಗುತ್ತದೆ ಅಂತಾ ವಿನಂತಿಸಿದ 
ಪ್ರಕಾರ ಈ ಕಾರ್ಯಾಲಯದ ಮೋಜಣಿದಾರರು ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕೆಶಿಪ್, ಗೋಕಾಕ ಇವರು ಜಂಟಿಯಾಗಿ ಮರುಸ್ಥಳ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿದ್ದಾರೆ. ವರದಿಯ ಪ್ರಕಾರ 15ರ 
ಅಧಿಸೂಚನೆಯಲ್ಲಿ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ವೆ ನಂ .1 /1 , 1 /1ಬ ಸ್ವಾಧೀನವಾದ 0 - 04 - 00 ಗುಂಟೆ ಜಮೀನಿನಲ್ಲಿ ಖಾತೆದಾರರ ಹೆಸರು ತಪ್ಪಾಗಿ ಎಂಟ್ರಿ ಆಗಿರುವುದರಿಂದ ಸೂಕ್ತ ಖಾತೆದಾರರಿಗೆ ಪರಿಹಾರ ಹಣ 
ಸಂದಾಯ ಮಾಡುವ ದೃಷ್ಟಿಯಿಂದ ಈ ತಿದ್ದುಪಡಿ ಅಧಿಸೂಚನೆ ಹೊರಡಿಸುವುದು ಅವಶ್ಯವಿದೆ. ಅದರಂತೆ ಕಲಂ 15ರ ತಿದ್ದುಪಡಿ ಅಧಿಸೂಚನೆ ಹೊರಡಿಸುವುದು ಅವಶ್ಯಕವಾಗಿದೆಯೆಂದು ಮನಗಂಡಿದೆ. ಈ ಕೆಳಕಂಡಂತೆ ಷೆಡ್ಯೂಲ್‌ನಲ್ಲಿ 
ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 14 ಪಟ್ಟದಕಲ್ಲು -ಕಮತಗಿ ವರೆಗೆ ( ಲಿಂಕ್ ಸಂಖ್ಯೆ 21 ಎಫ್) ರಸ್ತೆ ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 


೩೩೯೫ 


ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಪೂರ್ವಾನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೇ ಮಾಡುವ ಒಪ್ಪಂದದ 
ಕ್ರಯ ಕರಾರು ಭೋಗ್ಯ ಲೀಜ್ ಅದಲು- ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ 
ಮಾಡಿದ್ದನ್ನು ಪರಿಹಾರ ಹಣ ನಿಗಧಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ . 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ) ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ಸಹಾಯಕ ಆಯುಕ್ತರು (ಭೂಸ್ವಾಧೀನ) ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ ಬೆಳಗಾವಿ ಮತ್ತು ಸಂಬಂಧಪಟ್ಟ ತಹಶೀಲ್ದಾರ ರವರ ಕಚೇರಿಯಲ್ಲಿ ಇಡಲಾಗಿದೆ. 

ಷೆಡ್ಯೂಲ್ 
ಗ್ರಾಮ : ರಾಮಥಾಳ ಹೋಬಳಿ: ಅಮ್ಮಿನಗಡ ತಾಲ್ಲೂಕು: ಹುನಗುಂದ 

ಜಿಲ್ಲಾ: ಬಾಗಲಕೋಟ 


ಕಲಂ 15ರ ಅಧಿಸೂಚನೆಯಂತೆ 


ಕಲಂ 15 ರ ತಿದ್ದುಪಡಿಯಂತೆ 


ಚಕ್ಕುಬಂದಿ 


ಆಕಾರ ಬಂದಿನಂತೆ ಒಟ್ಟು 

ವಿಸ್ತೀರ್ಣ 


ಭೂಸ್ವಾಧೀನಕ್ಕೆ ಒಳಪಟ್ಟ 

ವಿಸ್ತೀರ್ಣ 


ಕ್ರಸಂ | 


ಸ. ನಂ . 


ಸ . ನಂ ./ 


ಖಾತೆದಾರರ 

ಹೆಸರು 
ಆರ್ . ಟಿ . ಸಿ 


ಆಕಾರ 


ಷರಾ 


ತರಹ 


ಖಾತೆದಾರರ 

ಹೆಸರು 
ಆರ್ . ಟಿ. ಸಿ. 
ಯಂತೆ 


ಸ್ವತ್ತಿನ 
ಸಂಖ್ಯೆ 


ಸ್ವತ್ತಿನ 


ಆಕಾರ 
ಬಂದ್ 
ಪಹಣಿಯಂತೆ 
ಒಟ್ಟು ಕ್ಷೇತ್ರ 


ತರಹೆ | 


ಐನು 


ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ | 


ಖರಾಬು 
ಎ - ಗುಂ 


ಸಂಖ್ಯೆ 


ಒಟ್ಟು 


ಕ್ಷೇತ್ರ | ಆಕಾರ | ಭೂ . ಸ್ವಾಕ್ಷೇತ್ರ 


ಯಂತೆ 


ಎ - ಗುಂ 


ಗುಂ 
- 12 


| 


5 


| 


6 


| 


9 


| 


13 


| 


1 


| 15 


| 


16 


| 


17 


| 


18 


| 19 


20 


1 / ೨ 


ಬಾಲಪ್ಪ 
ಮಾದರ 


ತಿಪ್ಪಣ್ಣ 
ಅಂಗಡಿ 


ಸ . ನಂ . | 


I/ ಅ | ಎರಿ 0 - 26 | 0 - 52 | 


0- 01 


1 / ೨ | 


0 - 26 


ಎರಿ | 0 - 01 | 


- 


0 - 01 


- | ರಸ್ತೆ 


ಸ. ನಂ . 
1 / ಬ 


ತಂದೆ 


ತಂದೆ 


ಉಳಿದ 
ಭಾಗ 


ಹನಮಪ್ಪ 


ಶಿವಪ್ಪ 


ಬಸಪ್ಪ 


ತಿಪ್ಪಣ್ಣ 


ತನಿಖೆಯ 
ಕಾಲಕ್ಕೆ 
ಕಂಡು 
ಬಂದಂತೆ 
ಹೆಸರಿನಲ್ಲಿ 

ಮಾತ್ರ 
ತಿದ್ದುಪಡಿಯ 
ಅವಶ್ಯಕತೆ 
ಇರುತ್ತದೆ 


1 / ಬ 


ಕೊಕಾಟ 
ತಂದೆ 
ರಮಪ್ಪ 


Idಬ 


ಎರಿ 


1 - 60 


| 


0 - 03 


1ಬ | 


2 - 00 


| ಎರಿ | 0 -03 | 


- 


0 - 03 


ಅಂಗಡಿ 
ತಂದೆ 
ಶಿವಪ್ಪ 


ಸ. ನಂ. 
1/2ಅ 


ಉಳಿದ 


1 / ಅ . 


ಭಾಗ 


ಒಟ್ಟು 


0 - 04 


0 - 04 


ಭಾಗ ೩ 


೩೩೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 

ಘೋಷ್ಟಾರೆ 


ಕಲಂ 15ರ ಘೋಷಣೆ ಹೊರಡಿಸಿರುವ 

ಜಮೀನುಗಳ ವಿವರ 


ಕಲಂ 15 ರನ್ವಯ ತಿದ್ದುಪಡಿ ಘೋಷಣೆ 
ಹೊರಡಿಸಬೇಕಾದ ಜಮೀನುಗಳ ವಿವರ 


બ 


ಗ್ರಾಮದ 
ಹೆಸರು 


ಹೋಬಳಿ 


ತಾಲ್ಲೂಕು 


- ಜಿಲ್ಲೆ 


8 


ಸ. ನಂ . 


ಐನು 


ಖರಾಬು 


ಒಟ್ಟು 


ಸ. ನಂ . 


ಐನು 


ಖರಾಬು 


ಒಟ್ಟು 


| 


3 


| 


4 


| 


5 


7 


| 


| 


8 


| 


_ 10 


_ 11 


_ 12 


13 


14 


ರಾಮಥಾಳ 


ಅಮ್ಮಿನಗಡ | ಹುನಗುಂದ 


ಬಾಗಲಕೋಟ 


1/ ೨ 


0 - 01 


0 - 01 


1 / ೨ 


0- 01 


0 - 01 


ಷೆಡ್ಯೂಲನಲ್ಲಿ 
ತೋರಿಸಿದಂತೆ 

ಖಾತೆದಾರರ 
ಹೆಸರಿನಲ್ಲಿ ಮಾತ್ರ 
ಬದಲಾವಣೆಯಾಗಿದ್ದು 

ಇರುತ್ತದೆ 


55 


| 


ರಾಮಥಾಳ 


ಅಮ್ಮಿನಗಡ | 


ಹುನಗುಂದ | ಬಾಗಲಕೋಟ 


1 / ಬ 


0 -03 | 


- 


0 - 03 


_ 1 / ಬ 


0 - 03 


0 - 03 . 


ಒಟ್ಟು 


0 - 04 


| 


- 


0 - 04 


0 - 04 


0 - 04 


ಸಂಖ್ಯೆ : ಲೋಇ/60 / ಇಎಪಿ/2011 


P . R . 614 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇಂ . ವಿಜಯ್. ಭೀ . ಚಂದಾಪುರ 

ವಿಶೇಷಾಧಿಕಾರಿ 
ಬಾಹ್ಯ ಅನುದಾನಿತ ಯೋಜನೆಗಳು ( EAP) 
ಲೋಕೋಪಯೋಗಿ, ಬಂದರು ಹಾಗೂ 
ಒಳನಾಡು ಜಲ ಸಾರಿಗೆ ಇಲಾಖೆ 


SC- 200 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 

೩೩೯೭ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ: ಪಸಂಮೀ 281 ಪಸಸೇ 2015 , ಬೆಂಗಳೂರು, ದಿನಾಂಕ: 18.06.2016 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ವೇತನ ಶ್ರೇಣಿ . 28,100 - 50.100 /- ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಶುವೈದ್ಯಾಧಿಕಾರಿಗಳಲ್ಲಿ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಭಿವೃದ್ಧಿ ಮಂಡಳಿ 371 ( ಜೆ) 
ಪ್ರಕಾರ ಸ್ಥಳೀಯ ವೃಂದಕ್ಕೆ ಒಳಪಡುವ ಹಾಗೂ ಅಭಿಮತವಿರುವ ಪಶುವೈದ್ಯಾಧಿಕಾರಿಗಳ ಕರಡು ಜೇಷ್ಠತಾ ಪಟ್ಟಿಯನ್ನು ಈ ಅಧಿಸೂಚನೆಗೆ ಲಗತ್ತಿಸಲಾದ ಅನುಬಂಧದಲ್ಲಿ ಕಾಣಿಸಿದಂತೆ, ಪ್ರಕಟಿಸಲಾಗಿದೆ. ಸದರಿ ಕರಡು ಜೇಷ್ಠತಾ ಪಟ್ಟಿಗೆ 
ಸಂಬಂಧಿಸಿದಂತೆ “ ಬಾಧಿತರಾದವರು ” ತಮ್ಮ ಆಕ್ಷೇಪಣೆ ಏನಾದರು ಇದ್ದರೆ, ಪಟ್ಟಿ ಪ್ರಕಟಿಸಲಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 
ವಿಕಾಸ ಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಡಿ . ಎಸ್ . ಸುದರ್ಶನ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಪಶುಸಂಗೋಪನೆ) 


ಅನುಬಂಧ - 1 


ಪಶುವೈದ್ಯಾಧಿಕಾರಿಗಳ ನೇಮಕಾತಿಗೆ ಡಿಪಿಎಆರ್ 33 ಹೆಚ್ ಕೆ ಪಿ 2014 ದಿ:4 - 4 - 2014 ರಂತೆ ಮಿಸ್ಸಿಂಗ್ ರೋಸ್ಟರ್‌ ವಿವರ 


( ಎ) ವೃಂದದ ಹೆಸರು: 


ಪಶುವೈದ್ಯಾಧಿಕಾರಿ 


ಸರ್ಕಾರದ ಸಚಿವಾಲಯ : 


ಕಾರ್ಯದರ್ಶಿಗಳು , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 


ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ವೃಂದ ಬಲ: 


1583 


ಶೇ75 % ರ ಪ್ರಮಾಣದಲ್ಲಿ ಮೀಸಲಿರಿಸಿದ ಹುದ್ದೆಗಳು: 2 


100 % ನೇರನೇಮಕಾತಿ 


ಅನುಚ್ಛೇದ 371( ಜೆ) ಅಡಿಯಲ್ಲಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಸ್ಥಳೀಯ ವೃಂದ ರಚನೆಗೆ 
ಹುದ್ದೆಗಳ ಭರ್ತಿ ವಿಧಾನ: ಅ. ಶೇ .100 % ರ ಪ್ರಮಾಣದ ನೇರನೇಮಕಾತಿ 
ಅಭಿಮತ ನೀಡುವ ಮೂಲಕ ಸ್ಥಳೀಯ ವೃಂದವನ್ನು ಆಯ್ಕೆ ಮಾಡಿಕೊಂಡ ಸೇವೆಯಲ್ಲಿರುವ ಅರ್ಹ 
ಅಭ್ಯರ್ಥಿಗಳು 
ಮುಂಬಡ್ತಿ 
ನೇರನೇಮಕಾತಿ - 229 
ಒಟ್ಟು 

- 229 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 


೩೩೯೮ 


ಗ್ರೂಪ್ ಎ 


ಅಭಿಮತದ ತರುವಾಯ 


ಸ್ಥಳೀಯ ವೃಂದ ಸೇರ್ಪಡೆಗೆ 


371 ( ಜೆ) ಅಡಿಯಲ್ಲಿ | 

ಸ್ಥಳೀಯ ವೃಂದದಲ್ಲಿ ಶೇ .75 % 
ಮೂಲ 

ರಷ್ಟು ಪ್ರಮಾಣದಲ್ಲಿ 
ಮೀಸಲಿರಿಸಿದ ಹುದ್ದೆಗಳು 


371 ( ಜೆ) ಅಡಿಯಲ್ಲಿ ರಾಜ್ಯ 

ಮಟ್ಟದ ಕಛೇರಿಯಲ್ಲಿ 
ಶೇ .8% ರಷ್ಟು ಪ್ರಮಾಣದಲ್ಲಿ 
ಮೀಸಲಿರಿಸಿದ ಹುದ್ದೆಗಳು 


ಸ್ಥಳೀಯ ವೃಂದಕ್ಕೆ 
ಮೀಸಲಿರಿಸಿದ ಹುದ್ದೆಗಳ 
ನಂತರ ಮೂಲ ವೃಂದದಲ್ಲಿ 
ಉಳಿದ ಹುದ್ದೆಗಳ ಸಂಖ್ಯಾಬಲ 


ಮೀಸಲಾದ ಒಟ್ಟು ಹುದ್ದೆಗಳು 


ಅಭಿಮತ ನೀಡಿಕೆ ಆಧಾರದಲ್ಲಿ ಸ್ಥಳೀಯ ವೃಂದಕ್ಕೆ ಹಂಚಿಕೆ 
ಮಾಡಲಾದ ಸ್ಥಳೀಯ ನೌಕರರು (ಜೇಷ್ಠತಾ ಪಟ್ಟಿಯ 


ಸ್ಥಳೀಯ ವೃಂದದಲ್ಲಿ ಭರ್ತಿ 
ಸಲುವಾಗಿ ಉಳಿಯುವ 


ಅಭಿಮತ ನೀಡಿರುವವರ 


ರೋಸ್ಟರ್ 
ಸೈಕಲ್ ಪ್ರಕಾರ 
ಇರಬೇಕಾದ 


ಸಂಖ್ಯೆ 


ಕ್ರಮಾನುಗತವಾಗಿ) 


ರಿಕ್ತಸ್ಥಾನಗಳು 


ಮೀಸಲಾತಿ 


ಮುಂ 


ನೇ.ನೇ 


ಒಟ್ಟು 


ಮು೦ 


ನೇ.ನೇ 


ಒಟ್ಟು 


ಮುಂ 


ನೇ.ನೇ 


ಒಟ್ಟು 


ಮುಂ 


ನೇ.ನೇ 


ಒಟ್ಟು 


ಮು೦ 


ನೇ.ನೇ 


ಒಟ್ಟು 


ಮುಂ 


ನೇ.ನೇ 


ಒಟ್ಟು 


ಕ್ರ.ಸಂ. 


ಅಧಿಕಾರಿಗಳ 


ಹೆಸರು 


ಜೇ.ಸಂ. 


ಇರುವ 


ಮೀಸಲಾತಿ 


12 


13 


| 14 


19 


2 ) 


24 


1583 


- - 


389 


389 


0 


. 


0 . 


0 . 


389 


389 


1194 


1194 


0 . 


229 


229 


| 


0 | 


160 


160 


570 


ಮಲ್ಲಿಕಾರ್ಜುನ 
ಹಂಚಿನಾಳ 


3 


ಬಿ 


ಪ. ಜಾ 


2 . 


ಬಸಟ್ಟಪ್ಪ ಪಾಟೀಲ್ | 617 | 


3 ಬಿ 


| 


ಸಾ . ಅ 


3 


. 


ಜಂಬುನಾಥ ಆರ್. | 620 


3 


ಬಿ 


ಪ . ಪಂ . 


ಗದ್ದಿ 


ಬಸವೇಶ ಹೂಗಾರ್ 


745 


2 ಎ 


ಸಾ . ಅ 


ರಶೀದ್ ಇಕ್ವಾಲ್ 


749 


_ 2 ಬಿ 


ಪ್ರ - 1 


753 


ರಾಜು ಬಿ. 
ದೇಶ್ ಮುಖ್ 


ಸಾ . ಅ 


ಸಾ . ಅ 


ಶರಣ ಬಸವರಾಜ್ | 755 


3 


ಬಿ 


ಎಸ್ . ಪಾಟೀಲ್ 


8 


| 


| 761 


ರವೀಂದ್ರ ನಾಥ 
ಸರ್ಕಾರ ಎಸ್ . 


ಸಾ . ಅ 


ಸಾ . ಅ 


ಭಾಗ ೩ 


೩೩೯೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 19 | 20 


- 


7 


| 


8 


9 


21 


22 


23 


24 


24 


9 


| 785 


ಪಿ. ಎಂ . ಮಲ್ಲಯ್ಯ 
ಆದಿ ಬಸವಯ್ಯ 


3 


ಬಿ 


ಪ . ಜಾ 


10 


792 


ನರಸಪ್ಪ ಅಣ್ಣೆಪ್ಪ 
ದೇವಗೊಂಡ 


2 


ಎ 


ಸಾ . ಅ 


ಟಿ. ಶಶಿಧರ್ 


798 


| 


3 ಬಿ 


. 


2 - ಬಿ 


ಎಂ . ಸಿ. ವಿನೋದ್ | 809 
ಕುಮಾರ್ 


ಪ್ರ -1 


ಸಾ . ಅ 


13 


812 


ತಿಪ್ಪಣ್ಣ ಎಸ್. 
ತಳಕಲ್ 


3 ಬಿ 


. 


2 - ಎ 


ರವೀಂದ್ರ ಕುಮಾರ್ 


824 


_ 3 ಬಿ 


ಸಾ . ಅ 


| 


ಸಂಜಯ ರೆಡ್ಡಿ 


837 


8 


ಪ ಜಾ 


| 


ರವೀಂದ್ರನಾಥ್ 


866 


2 ಎ 


| 


ಸಾ . ಅ 


887 


ಬದರಿ ಪ್ರಸಾದ್ 
ದೇಶಪಾಂಡೆ 


ಸಾ . ಅ 


3 - ಎ 


18 | 


ಶಿವಕುಮಾರ್ ಎಸ್. | 915 
ಜಂಬಲದಿನ್ನಿ 


3 


ಬಿ 


ಸಾ . ಅ 


920 | 


3 ಬಿ 


3 - ಬಿ 


ಟಿ. ಕೆ. ಸಿದ್ದೇಶ 
ಶರಣೇಗೌಡ 


933 


_ 3 ಬಿ 


ಸಾ . ಅ 


| 


ರಾಜಶೇಖರ್‌ 


940 | 


3 ಬಿ 


2 - ಎ 


8| 


ಓಂಕಾರ 


945 


| 


ಸಾ . ಅ 


947 


ಸಾ . ಅ 


| | 


ಪ ಜಾ 


ಸುನೀಲ್ 
ಬನ್ನಿಗೋಳ 
ಷಣ್ಮುಖ 
ರಾಜಪ್ಪ ಹೊನ್‌ಸಗಿ 


966 


3 ಬಿ 


. 


ಸಾ . ಅ 


968 


3 ಬಿ 


2 - ಎ 


ಭಾಗ ೩ 


೩೪೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 


| 


2 


| 


3 | 


6 


| 


8 


9 


19 | 20 | 


21 


| 22 | 


23 


24 


ಬಸವರಾಜ ಬೆಣ್ಣೆ 


1006 


3 ಬಿ 


ಸಾ . ಅ 


ಶರಣ ಭೂಪಾಲ ರೆಡ್ಡಿ 


1008 | 


3 ಬಿ 


ಪ 


ಜಾ 


| 


ಕೆ. ಬಸವರಾಜು 


1069 


3 ಬಿ 


ಸಾ . ಅ 


| 


1074 


ಧನರಾಜ್ ಕೆ. 
ಬೊಮ್ಮ 


3 


ಬಿ . 


| 


2 - ಎ 


30 


1088 


1 


2 ಎ 


| 


ಸಾ . ಅ 


ಸೋಮಪ್ಪ ಅಚ್ಚಪ್ಪ 
ದೇವಗಿರಿ 
ಕೆಂಡಪ್ಪನವರ್ 


1131 


2 


ಎ 


ಶಿವರಾಜ್ ಎಂ . 


1136 


3 


ಬಿ 


33 


1141 


ಪ ಜಾ 


ಶೆಟ್ಟರ್ 
ಮಲ್ಲಿಕಾರ್ಜುನ 
ಕಟ್ಟಿಮನಿ 
ಶೈಲೇಂದ್ರ, ಎಸ್. 
ಕುಲಕರ್ಣಿ 


1149 


ಸಾ . ಅ 


ಸಾ . ಅ 


1155 


ಶಿವ ಶೇಖರಯ್ಯ 
ತಿಗರಿಮಠ 


3 


ಬಿ 


2 - ಬಿ 


ಬಸಯ್ಯ ಸಾಲಿ 


1157 


3 ಬಿ 


ಸಾ . ಅ 


ಮನೋಹರ್ ಬಿ . 


1178 


3 ಬಿ 


| 


2 - ಎ 


ದಾಡ್ಮಿ 


38 


| 


1183 


ಯೋಗೇಂದ್ರ 
ಕುಲಕರ್ಣಿ 


ಸಾ . ಅ 


ಪ್ರಹ್ಲಾದ್ ಬುದೂರ್ | 1215 | 


ಸಾ . ಅ . 


| 


ಪ ಪಂ 


| 1218 


ಜೆ. ಎಸ್. ಅಶ್ವಥ 
ಕುಮಾರ್ 


ಸಾ . ಅ 


ಸಾ . ಅ 


ಭಾಗ ೩ 


೩೪೦೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 


| 


2 


| 


3 . 


6 


. 


| 


8 


9 . 


19 | 20 | 


- 


21 


| 22 | 


23 


24 


ಸಂಧ್ಯ ಕುಲಕರ್ಣಿ 


1260 


ಸಾ . ಅ 


ಪ. ಜಾ 


ನಾನಗೌಡ ಹಳ್ಳಿ 


1264 


2 ಎ 


ಸಾ . ಅ 


43 


ಸುರೇಶ್ ಮಾರುತಿ 


1291 


ಪ. ಜಾ 


3 - ಬಿ 


44 | ಶಿಲ್ಪಾ ಜೈರಾಜ್ 


1296 . 


3 ಬಿ 


ಸಾ . ಅ 


ನಾಗರಾಜ 


1306 


2 - ಎ 


ಭಜಂತ್ರಿ ಜಡೇಶ್ 


1312 


ಪ. ಜಾ 


ಸಾ . ಅ 


1313 


ಅರಳಿ ಗೌತಮ 
ಶೀಲ್ ಎಸ್ 


ಪ. ಜಾ 


3 - ಎ 


ಶ್ರೀಹರಿ ಶಿವರಾಂ 


1324 


ಪ . ಜಾ 


ಸಾ . ಅ 


ವೈ , ಗಂಗಾಧರ 


1334 


ಪ. ಜಾ 


ಪ. ಜಾ 


ರಾಜಕುಮಾರ್ 


1354 


3 


ಬಿ 


ಸಾ . ಅ 


ಬಿರಾದಾರ್ 


1371 


ಯಲ್ಲಪ್ಪ ಎಸ್. 
ಇಂಗಳೆ 


ಪ. ಜಾ 


2 - ಎ 


ಕುಮ್ಮಪ್ಪ ಕೋಟೆ| 


( 1373 


ಪ . ಜಾ . 


| 


ಸಾ . ಅ 


53 


ವೆಂಕಟೇಶ್ ಬಾಪು | 1375 


ಪ. ಪಂ ( ೧) 


ಪ. ಜಾ ( ಇ) 


ನಟೇಕರ್ 


54 


1376 


| 


2 ಎ ( ) 


ಶೇಷಪ್ಪ 
ಹನುಮಂತಪ್ಪ 


ಸಾ . ಅ ( ಇ) 


ಸುಜಾತಾ 


1378 


ಪ. ಜಾ ( ಮ ) | 


2 - ಎ ( ಇ) 


ಬಸವರಾಜ್ 


1390 


3 ಬಿ ( 9) 


ಸಾ . ಅ ( ಮ ) 


ಬಸವರಾಜ್ 


1400 


2 ಎ ( ) 


ಪ್ರ -1( %) 


ಭಾಗ ೩ 


೩೪೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 19 | 20 


| 


8 


9 


21 


22 


24 


1402 


ಬಸವರಾಜ್ ಎಸ್ 
ಗೌಡರ್ 


3 ಬಿ.(ಕ) 


ಸಾ . ಅ ( ಗ್ರಾ ) 


59 


ಚಂದ್ರಶೇಖರ್ ಜಿ 


1411 


3 ಬಿ ( ಆ ) | 


ಪ . ಜಾ ( ಗ್ರಾ ) 


60 | 


1424 


ಮಹಮ್ಮದ್ 
ರಹಮತ್ತುಲಾ ಪಿ 


2 ಬಿ ( ) 


ಸಾ . ಅ ( ) 


ಮುಜೀಬ್ 


1429 


| 


2 ಬಿ ( ) 


2 - ಬಿ ( ಇ ) | 


1452 


ಸುರೇಶ್ ಎನ್ . 
ಸಜ್ಜನ್ 


2 ಎಇ) . 


ಸಾ . ಅ ( ಮ ) 


ಶಂಕರ್ ಶಿವಣ್ಣ ಕಥೆ | 


1460 


3 ಬಿ( ಗ್ರಾ ) | 


2 - ಎ ( ಮ ) 


64 


ಗೊವಿಂದ ರೆಡ್ಡಿ 


1496 


ಸಾ . ಅ ( ಗ್ರಾ ) 


1514 


ಸುರೇಶ್ 
ಸರಗಣಾಚಾರ್ 


3 ಬಿ( ಕ) 


3 - ಬಿ ( ಇ ) 


66 


ಅರಗಡೆ ದಿಗಂಬರ್ | 1515 


2 ಎ ( 9) 


ಸಾ . ಅ ( ಇ) 


ಮಾಣಿಕ ರಾವ್ 


| ಬಸವರಾಜ್ ಎಸ್ 


1518. 


3 ಬಿ ( ಗ್ರಾ ) 


ಪ. ಜಾ ( ಇ) 


ಅಂಗಡಿ 


ಸಮುದ್ರ ಬಿ 


1523 


ಸಾ . ಅ ( 9 ) 


ಸಾ . ಅ ( ಮ ) 


ಬಸವರಾಜ್ 


1530 | 


3 ಬಿ ( ಗ್ರಾ ) 


2 - ಎ ( ಗ್ರಾ ) 


1535 


ಉದಯ್ ಕುಮಾರ್ 
ಪಾರ್ತಾಪುರೆ 


3 ಬಿ ( ಆ) 


ಸಾ . ಅ ( ಗ್ರಾ ) 


ಯಮನಪ್ಪ. ಬಿ . ಹೆಚ್ 


ಪ. ಜಾ ( ಗ್ರಾ ) | ಪ ಪಂ ( ಇ) 


ಶೀಲವಂತ ಆನಂದ | 1545 


ಸಾ . ಅ 


_ 3 ( ಇ) 


ಕುಮಾರ್ 


( ಮಾ .ಸೈ ) 


73 | ವಿಕ್ರಂ ಸಿ 


1546 | 3 ಬಿ ( ಗ್ರಾ ) | | 


3 - ಎ ( ಇ) 


ಭಾಗ ೩ 


೩೪೦೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 19 


20 


21 


22 


23 


24 


74 


ಝಾಕೀರ್ ಹುಸೇನ್ | 1568 


2 ಬಿ ( ) | 


ಸಾ . ಅ ( ಇ ) 


1570 


ಸೈಯದ್ ಮೀರ್ 
ಅಲ್ಲಫ್ ಹುಸೇನಿ 


2 ಬಿ ( ) 


| 


ಪ. ಜಾ ( ಮ ) 


76 . 


ಅನಂತ್ ರಾವ್ 


1602 


ಸಾ . ಅ ( 9 ) 


ಸಾ . ಅ ( ಮ ) 


ದೇಸಾಯ್ 


ವಿಜಯಕುಮಾರ್ 


1614 


ಸಾ . ಅ ( ) 


2 - ಎ ( ಇ ) 


ಸೋಮಶೇಖರ್ 


1627 


3 ಬಿ ( ಇ ) 


ಸಾ . ಅ ( ಗ್ರಾ ) 


ವಿಶ್ವನಾಥ್ ಆರ್ 


1652 


ಪ್ರ -1( ) 


ಪ್ರ -1( %) 


ಹೆಗ್ಗ 


ಬಸವರಾಜ್ 


1673 


3 ಬಿ ( ಗ್ರಾ ) 


ಸಾ . ಅ ( ಕ) 


ಶರಣಬಸವ 


1693 


3 ಬಿ ( ಗ್ರಾ ) 


ಪ. ಜಾ ( ಗ್ರಾ ) 


ಪ್ರಶಾಂತ್ 


1712 


| 


3 ಬಿ( ಇ ) 


ಸಾ . ಅ ( ಮ ) 


ಜೆ. ವಸಂತ್ 


1715 


3 ಬಿ (ಆ) . 


2 - ಬಿ ( ಮ ) 


ಪ್ರಭುರಾಜಾ 


ಎ . ಮಂಜುನಾಥ 


1719 


3 ಬಿ ( ಗ್ರಾ ) 


ಸಾ . ಅ ( ಗ್ರಾ ) 


ಜಿ. ಮಲ್ಲಿಕಾರ್ಜುನ್ 


1730 


3 ಬಿ ( ) 


2 - ಎ ( ಮ ) 


ಕೆ. ಹೆಚ್ . ಅನಿಲ್ 


1735 


ಸಾ . ಅ ( ಆ ) 


ಸಾ . ಅ( ಇ) 


ಕುಮಾರ್ 


87 


ಬದರುದ್ದೀನ್ 


1766 


2 ಬಿ ( ) 


2 - ಬಿ ( ಗ್ರಾ ) 


ಎ.ಬಿ . ದೇವೇಂದ್ರಪ್ಪ | 1778 


2 ಎ ( ಗ್ರಾ ) 


ಸಾ . ಅ ( ಮ ) 


89 . 


ನಾಗೇಶ್ ಗುರು 


( 1787 


ಪ. ಜಾ ( 9 ) 


ಪ. ಜಾ ( ಇ) 


90 


ವೆಂಕೋಬಪ್ಪ 


1791 


3 ಬಿ ( ಗ್ರಾ ) 


| 


ಸಾ . ಅ ( ಇ ) 


ಭಾಗ ೩ 


೩೪೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 19 | 20 


- 


7 


| 


8 


9 


21 


22 


24 


1795 


ಹೆಚ್.ಎಸ್. 
ಮಲ್ಲಿಕಾರ್ಜುನ 


2 ಎ( ಗ್ರಾ ) 


2 - ಎ( ಗ್ರಾ ) 


92 


| 


ಶಶಿಕಿರಣ್ 


1796 


ಸಾ . ಅ 


ಪ್ರ - 1( ) 


( ಮಾ . ಸೈ ) 


93 | 


ಸಂಜೀವ್ ಕುಮಾರ್ 


1800 


2 ಎ ( ಗ್ರಾ ) | 


ಪ. ಜಾ ( ಮ ) 


ಪಾಟೀಲ್ 


ಕಾಂಬಳೆ ಗೌತಮ 


| 1813 


ಪ. ಜಾ ( ೪) | 


ಸಾ . ಅ ( ಇ) 


ಅಮರೇಗೌಡ 


1859 


| 3 ಬಿ ( ಗ್ರಾ ) | 3 - ಎ ( ಮ ) 


1913 


ಬಿರಾದಾರ್ 
ಮರುಳಸಿದ್ 
ಮಾಣಿಕ್ ರಾವ್ 


3 ಬಿ ( ಆ) 


| 


ಸಾ . ಅ ( ಮ ) 


ಚಂದ್ರಶೇಖರ್ 


1927 


| 


3 ಬಿ ( ) 


| 


2 - ಎ ( ಇ) 


ನೀಲಕಂಠ 


1933 


3 ಬಿ ( ) 


ಸಾ . ಅ ( ಗ್ರಾ ) 


99 


ಸಂಗಮೇಶ್ 


1936 


3 ಬಿ( ಗ್ರಾ ) 


3 - ಬಿ ( ಮ ) 


100 


ಅಂದಪ್ಪ ಗಾಣಿಗೇರ್ 


1939 


2 ಎ ( ) 


ಸಾ . ಅ ( ಇ ) 


101 


1941 


ಸಂದೀಪ್ 
ಪಟುವಾರಿ 


ಸಾ . ಅ ( ಗ್ರಾ ) | 


ಪ. ಜಾ ( ಗ್ರಾ ) 


102 


1942 


ಪಾಟೀಲ್ ವಿಕಾಸ್ 
ಪಾಂಡುರಂಗ್ 


ಸಾ . ಅ ( ) 


ಸಾ . ಅ ( ಮ ) 


103 | ಗಣದೀಶ್ವರ್ 


1943 


ಪ . ಪಂ 


3 ಬಿ ( ಇ ) 


( ಮಾ . ಸೈ ) 


104 


ರಾವ್ ಸಾಬ್ 


1950 


3 ಬಿ ( ಇ) 


ಸಾ . ಅ ( ಗ್ರಾ ) 


ಪಾಟೀಲ್ 


105 


ಆಡಂ ಶಫಿಯುಲ್ಲಾ | 1951 


2 ಬಿ ( ) 


ಪ್ರ - 1( ಮ ) 


ಭಾಗ ೩ 


೩೪೦೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 


| 


8 


9 . 


19 | 20 | 


- 


21 


| 22 | 


23 


| 


24 


106 


ವಲೀಬಾಷ. ಹೆಚ್ 


1975 


2 ಬಿ ( ) | 


ಸಾ . ಅ ( ಇ ) 


107 


ಪೂಜಾರ ಸೂರಪ್ಪ. 


1988 


ಪ. ಪಂ ( ಗ್ರಾ ) | 


2 - ಎ ( ಮ ) 


108 | 


ನಾರಾಯಣ 


1989 


ಪ. ಜಾ ( ಗ್ರಾ ) 


ಸಾ . ಅ ( ಮ ) 


ಬಣಕಾರ 


ವೃಂದ.ಆರ್ 


1991 


ಪ. ಜಾ ( ಮ ) 


ಪ . ಜಾ ( ಇ) 


110 | 


ಪ್ರಕಾಶ್ 


1993 


2 ಎ ( ಆ) 


ಸಾ . ಅ ( ಗ್ರಾ ) 


111 


ರಾಜು . ಎನ್ . ಕಾಂಬಳೆ | 1995 


ಪ. ಜಾ ( ಆ) 


2 - ಬಿ ( ಇ) 


112 


| 


ಶ್ರೀದೇವಿ ಟಿ. 


2003 


ಸಾ . ಅ 


ಪ . ಪಂ ( ಮ ) 


( ಮಾ .ಸೈ ) 


113 


ಶೋಭ ಸಜ್ಜನ್ 


2006 


2 ಎ ( ಮ ) 


2 - ಎ ( ಗ್ರಾ ) 


114 


ವೈಜನಾಥ್ 


2050 


3 ಬಿ ( ) 


ಸಾ . ಅ ( ಇ) 


115 


ಸಂತೋಷ್ ಎ ಕೆ . 


2068 | 


3 ಬಿ ( ಇ) | ಪ ಜಾ ( ಮ ) 


116 | 


ಬಿರಾದಾರ್ 


2077 


ಶ್ರೀಕಾಂತ್ 


3 ಬಿ ( ) 


ಸಾ . ಅ ( ಮ ) 


ಮುರಳೀಧರ್ 


117 


ಪ್ರಶಾಂತ್ ಗೌಡ 


2079 


3 ಬಿ( ಗ್ರಾ ) 


3 - ಎ ( ಗ್ರಾ ) 


ಎಂ 


118 


ಗಂಭೀರೆ ಶೀತಲ್‌ 


2083 


3ಬಿ ( ಮ ) | 


ಸಾ . ಅ ( ಕ ) 


ಸುಭಾಷ್ ರಾವ್ 


119 | 


2112 


ಮಹಮ್ಮದ್ 
ಇಮ್ರಾನ್ ಸಾಧಿಕ್ 


2 ಬಿ(2) 


3 - ಬಿ ( ಗ್ರಾ ) 


ಭಾಗ ೩ 


೩೪೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 
11 | 12 | 13 | 14 | 15 | 16 | 17 | 18 | 19 | 20 | 21 

ಕುಮಾರ ಸ್ವಾಮಿ 


| 


2 


| 


3 . 


6 


7 . 


| 


8 


9 . 


| 22 | 


23 


| 


24 


120 


2135 


ಸಾ . ಅ ( ಮ ) 


121 


ಮಲ್ಲಿಕಾರ್ಜುನ ಜಿ 


2147 


3 ಬಿ ( ) | 


2 - ಎ ( ಗ್ರಾ ) 


122 


ಮಹೇಶ್ 


2158 


ಸಾ , ಅ ( ಆ ) 


ಸಾ . ಅ ( ಇ) 


ಪೃಥ್ವಿರಾಜ್ 


2170 


3 ಬಿ( 2) 


ಪ ಜಾ ( ಗ್ರಾ ) 


124 


ಯೋಗೇಶ್ 


2183 


ಸಾ . ಅ ( ಗ್ರಾ ) | 


ಸಾ . ಅ( ಮ ) 


125 


ಶಶಿಧರ್ 


2185 


2 - ಎ 


3 ಬಿ ( ಗ್ರಾ ) 


( ಮಾ .ಸೈ ) 


126 . 


ಮಹಬೂಬ್ 


2187 


2 ಬಿ ( ಗ್ರಾ) 


* ಸಾ. ಅ ( ಇ) 


ಸಾಹೇಬ್ ಖಾಜಿ 


127 


ಶಾಂತಕುಮಾರ್ 


2191 


| 3 ಬಿ ( ಗ್ರಾ ) | ಪ ಜಾ (ಕ) 


128 


2219 


ಮೊಹಮ್ಮದ್ 
ಜಹೀರ್ 


2 ಬಿ ( ) 


ಸಾ . ಅ 
( ಮಾ . ಸೈ ) 


129 | 


ಶ್ರೀಕಾಂತ್ 


2229 


2 ಎ ( ಗ್ರಾ ) 


2 - ಎ ( ಇ) 


130 


ಶಂಕರ್ 


2239 


2 ಎ ( ಗ್ರಾ ) 


ಸಾ . ಅ ( ಇ ) 


13] 


ರಘುವೀರ್ ಪ್ರಸಾದ್ 


2240 


ಪ . ಜಾ ( ಅ ) 


| 


ಪ್ರ - 1( ಗ್ರಾ ) 


132 


ಸುರೇಶ್ 


2243 


ಸಾ . ಅ ( ) 


ಸಾ . ಅ ( ಮ ) 


133 


ಸುನಿಲ್ ಕುಮಾರ್ 


2246 


ಪ. ಜಾ ( ಅ) 


ಪ ಜಾ ( ಮ ) 


134 


ಸತೀಶ್ 


2248 


ಪ. ಜಾ ( ) 


ಸಾ . ಅ ( ಗ್ರಾ ) 


135 


ಮಹಿಪಾಲ್ ಸಿಂಗ್ 


2260 


2 ಎ ( ) 


2 - ಬಿ ( ಮ ) 


136 


ಶಿವಶಂಕರ್ 


2272 


3 ಬಿ ( ಗ್ರಾ ) 


ಸಾ . ಅ ( ಇ ) 


137 


ಕೆಂಡೇಶ್ 


2282 


3 ಬಿ ( ಆ) 


2 - ಎ ( ಮ ) 


138 | 


ಮಂಜುನಾಥ್ 


2326 


3 ಬಿ ( ಗ್ರಾ ) 


ಸಾ . ಅ ( ಮ ) 


ಭಾಗ ೩ 


೩೪೦೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 19 


7 


| 


8 


9 


20 


21 


22 


24 


139 


ಸುನೀಲ್ ಕುಮಾರ್ 


2334 


3 ಬಿ( ಇ) 


ಪ. ಪಂ ( ಗ್ರಾ ) 


ಪಾಟೀಲ್ 


140 | 


ವಿಜಯಕುಮಾರ್ 


2342 


| 


3 ಬಿ ( ) 


| 


ಸಾ . ಅ ( ಗ್ರಾ ) 


141 


2364 


ಮೊಹಮ್ಮದ್ 
ಸಖಾವತ್ ಹುಸೇನ್ 


2 ಬಿ( ಇ) 


ಪ. ಜಾ ( ಇ) 


142 


2369 


3 ಬಿ ( 2 ) 


ಸಾ . ಅ ( ) 


ಶಶಿಧರ್ 
ಸೊಪ್ಪಿಮಠ 
ರವಿಕುಮಾರ್ 


143 


2390 | 


3 - ಬಿ ( ಇ ) . 


144 


ಮಹಮ್ಮದ್ ಫಹೀನ್ | 2391 
ಖುರೇಶಿ 


2 ಬಿ ( ) 


ಸಾ . ಅ ( ಮ ) 


145 


2397 


ನಿಂಗದಳ್ಳಿ 
ಶರಣಬಸಪ್ಪ 


ಪ. ಜಾ ( ) 


2 - ಎ ( ಗ್ರಾ ) 


146 


2399 


ನಾಗವತ್ ನೇಮ್ಯ 
ನಾಯಕ್ 


ಪ. ಜಾ ( ಗ್ರಾ) 


ಸಾ . ಅ ( ಗ್ರಾ ) 


147 


ಸಂಗಮೇಶ್ವರ 


2416 | 


| 


3 - ಎ ( ಇ) 


148 | ಸಂತೋಷ್ ಕೆ ಎಂ | 2423 


ಸಾ . ಅ 


3 ಬಿ ( ಗ್ರಾ ) 


( ಮಾ .ಸೈ ) 


149 


ವಿಶ್ವನಾಥ್ 


| 2424 


3 ಬಿ ( ಗ್ರಾ ) 


ಪ. ಜಾ ( ಮ ) 


150 


ರಾಜಶೇಖರ್ ಬಿ 


2465 


_ 3 ಬಿ( ) 


ಸಾ . ಅ ( ಇ ) 


151 


ಮಂಜುನಾಥ್ 


2469 


2 ಎ (ಕ) | 


2 - ಎ (ಕ) 


152 


2475 


ಖಾಜ 
ಮೊಹೇಶಮುದ್ದಿನ್ 


2 ಬಿ ( ಇ) | ಸಾ . ಅ ( ಮ ) 


153 


ಮಹೇಶ್ ಕುಮಾರ್ 


| 2477 


3 ಬಿ ( ಆ ) | 


ಪ . ಜಾ ( ಇ ) 


154 | ಅಕ್ಷತ ಎಸ್ ಅಂಗಡಿ | 2485 | ಸಾ.ಅ.( ಮ ) | ಸಾ. ಅ( ಗ್ರಾ ) 


ಭಾಗ ೩ 


೩೪೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 
7 | 8 | 9 | 10 | 11 | 12 | 13 | 14 | 15 | 16 | 17 | 18 | 19 


| 


2 


| 


3 | 


6 


. 


22 


23 


24 


155 


ಮಹಂತೇಶ್ 


2495 


3 ಬಿ ( ಕ) 


| 


2 - ಎ ( ಮ ) 


156 


ವಿನೋದ್ ಕುಮಾರ್ | 2497 
ದಿವಟರ್ 


3 ಬಿ (ಕ ) 


ಸಾ . ಅ ( ಕ) 


157 


2517 


3 ಬಿ( ಕ) 


ಪ್ರ - 1( ಇ ) 


ಅಣ್ಣಾ ರಾವ್ 
ಬಸವನಗೌಡ 


158 | 


2535 


3 ಎ( ಗ್ರಾ ) 


ಸಾ. ಅ( ಮ ) 


ಹೆಚ್ ಜಿ 


159 


ನಾಗರಾಜ ಎನ್ 


| 


2540 


ಪ . ಜಾ 


3 ಬಿ ( ಆ ) 


( ಮಾ . ಸೈ ) 


160 


ಸುರೇಶ್ 


2559 


ಪ. ಜಾ ( ಕ) 


ಸಾ . ಅ ( ಗ್ರಾ ) 


161 


ಬಿರಾದಾರ್ ಕಿಶಾನ್ 


2560 


3 ಬಿ ( ೪ ) | 


2 - ಬಿ ( ಗ್ರಾ ) 


ಬಾಲಪ್ರಕಾಶ್ 


162 


ದೇವರಾಜ್ ಬಿ 


2579 


ಪ. ಜಾ (ಕ) . 


ಸಾ . ಅ ( ಇ) 


163 


ಬಸವರಾಜ್ 


2584 


3 ಬಿ ( ಕ) 


2 - ಎ ( ಗ್ರಾ ) 


164 


ಸೂರ್ಯಕಾಂತ್ 


2589 


3 ಬಿ ( ಕ) 


ಸಾ . ಅ ( ಮ ) 


165 


ತಿಪ್ಪಣ್ಣ 


2597 


2 ಎ ( ಗ್ರಾ ) 


3 - ಬಿ ( ಮ ) 


166 


ಪ್ರಕಾಶ್ ಜಿ 


2598 


3 ಬಿ ( 3) 


ಸಾ . ಅ ( ಐ) 


167 


2601 


ಜಿರೋಬೆ ಸುನಿಲ್ 
ಸೂರ್ಯಕಾಂತ್ 


ಸಾ . ಅ ( 9) 


ಪ . ಜಾ ( ಇ) 


168 | 


ಮಾನೆ ದೇವಾನಂದ್ | 2605 


ಸಾ . ಅ 


2 ಎ ( ) 


( ಮಾ . ಸೈ ) 


169 


2612 


ಧರ್ಮಪ್ಪ 
ರಾಥೋಡ್ 


ಪ. ಜಾ ( ಕ) | 


2 - ಎ ( ಇ) 


170 | 


ಆನಂದ್ 


2614 


3 ಬಿ (ಕ) 


ಸಾ . ಅ ( ) 


ಭಾಗ ೩ 


೩೪೦೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 
7 | 8 | 9 | 10 | 11 | 12 | 13 | 14 | 15 | 16 | 17 | 18 | 19 


| 


2 


| 


3 | 


6 


. 


- 


21 


22 


23 


24 


171 


ಯಮನಪ್ಪ 


2618 


ಪ. ಪಂ ( ಗ್ರಾ ) | ಪ ಪಂ ( ಮ ) 


172 


2620 


ಮಲ್ಲಿಕಾರ್ಜುನ 
ಪಾಟೀಲ್ 


3 ಬಿ ( 2 ) 


ಸಾ . ಅ ( ಮ ) 


173 


ಸತೀಶ್ ಬಿರಾದಾರ್ 


2629 


3 ಬಿ ( 2) 


3 - ಎ ( ಮ ) 


174 


ಶ್ರವಣಕುಮಾರ್ ಗದ್ದಿ 


2681 


3 ಬಿ ( ಇ ) 


ಸಾ . ಅ ( ಗ್ರಾ ) 


175 


ದತ್ತಾತ್ರೇಯ ಜೆ ಜಿ | 2689 


2 ಎ ( ಆ) 


ಪ . ಜಾ ( ಗ್ರಾ ) 


176 


ಸೂರ್ಯಕಾಂತ್ 


2793 


_ 2 ಎ (ಕ) 


ಸಾ . ಅ ( ಇ) 


111 


ವಿಶ್ವನಾಥ್ 


2702 


3 ಬಿ ( ಗ್ರಾ ) 


2- ಎ ( ಮ ) 


18 


ರವಿಕಾಂತ್ 


2708 | 3 ಬಿ ( ಆ ) | 


ಸಾ . ಅ ( ಮ ) 


179 


ವಿನಯಕುಮಾರ್ 


2709 


ಸಾ . ಅ. ( ಇ) 


ಪ್ರ -1 ( ಮ ) 


ಅಂಗಡಿ 


180 | 


ಅನ್ನಪೂರ್ಣ ಆವಟೆ 


2712 


3 ಬಿ ( ಮ ) | ಸಾ . ಅ ( ಗ್ರಾ ) 


181 | 


ಅಂಬಿಕಾ 


2714 


3 ಬಿ ( ಮ ) . 


ಪ. ಜಾ ( ಇ) 


182 


ನಯನ 


| 2722 


ಸಾ . ಅ( ಮ ) 


ಸಾ . ಅ ( ಇ) 


183 


ವಿವೇಕ್ ಕೆ 


2727 


3 ಬಿ( ) 


2 - ಬಿ ( ಇ) 


ಬಿದರಕರ್‌ 


184 


ಇಂದ್ರಾಲೆ ಉತ್ಸಲ 


2729 


3 ಬಿ ( ಮ ) | 


ಸಾ . ಅ ( ಮ ) 


185 | 


2733 


ಅನ್ಮಜ್ ಕುಮಾರ್ 
ತೋಟಿಯ 


ಸಾ . ಅ ( ) 


2 - ಎ ( ಇ) 


186 


ಶ್ವೇತರಾಣಿ 


2735 | ( 3 ಬಿ ( ಮ ) | 


ಸಾ . ಅ( ಗ್ರಾ ) 


187 


ಮಿರ್ಜಾ 


2741 


2 ಬಿ ( ) 


| 2- ಬಿ ( ಮ ) 


ಮುಜಾಹಿದ್ 


ಭಾಗ ೩ 


೩೪೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 19 | 20 | 


7 


| 


8 


9 


21 


22 


23 


24 


188 | ಆಶಿಷ್ ಮಹಾಜನ್ | 2770 


ಸಾ . ಅ 


2 ಬಿ ( ) 


( ಮಾ . ಸ್ಯೆ ) 


189 | 


ಶೋಯಿಬ್ ಎಂ . ಡಿ. 


2 ಬಿ( ಇ) 


ಪ . ಜಾ ( ಮ ) 


190 


ಅನುಪಮ್ ಸುರೆ 


2 ಎ ( ) 


ಸಾ . ಅ ( ) 


191 


ಬಸವರಾಜು.ಕೆ. ಯು 


2 ಎ ( ) 


2 - ಎ 
( ಮಾ .ಸ್ಯೆ ) 


192 


ಸಾ . ಅ 


ಅನಿಲ ಪ್ರಭಾಕರ 
ತೋರಣೇಕರ 


ಸಾ . ಅ ( ಮ ) 


( ವಿ . ಚೇ ) 


193 


ಬಸವರಾಜ್ 
ಎಸ್ . ಎಂ 


3 ಬಿ ( ಗ್ರಾ ) 


ಪ . ಜಾ ( ಗ್ರಾ ) 


194 


ಲಂಕೇಶ್ ಪಿ 


ಪ. ಪಂ ( ) | 


ಸಾ . ಅ ( ಗ್ರಾ ) 


195 


ಬಿರ್‌ದಾರ್‌ 


3 ಬಿ 


ಸೂರ್ಯಕಾಂತ್ 


3 - ಎ ( ಗ್ರಾ ) 


( ವಿ. ಚೇ ) 


ಮೂರ್ತಿ 


196 


| ಜಯಶ್ರೀ ಪಾಟೀಲ್ 


ಪ. ಪಂ - 5 


ಸಾ. ಅ(ಕ) 


( ಮ ) 


197 


ನಾಗಶೆಟ್ಟಿ 


3 ಬಿ ( ಕ) 


| 2 - ಎ ( ಇ) 


198 


ಮಲ್ಲಿಕಾರ್ಜುನ್ 
ಸಣ್ಣದಾನಿ 


2 ಎ ( ಗ್ರಾ ) 


ಸಾ.ಅ( ಮ ) 


199 


ಶರಣ ಗೌಡ 


3 ಬಿ (ಕ) 


3 - ಬಿ ( ಗ್ರಾ ) 


200 


ಅನೂಪ್ ರಾಜ್ 


ಪ. ಜಾ ( ) 


ಸಾ . ಅ ( ಗ್ರಾ ) 


201 


ಯುಗಂದರ್ ಮಾನ್ವಿ 


2 ಎ ( ಆ ) 


ಪ. ಜಾ ( ಇ) 


202 


ಶಿವಶರಣಪ್ಪ ಉಕ್ಕಲಿ 


ಪ್ರ - 1( ಗ್ರಾ ) 


ಸಾ . ಅ ( ) 


ಭಾಗ ೩ 


೩೪೧೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟಂಬರ್ ೨೯ , ೨೦೧೬ 

11 | 12 | 13 | 14 | 15 | 16 | 17 | 18 | 19 | 


| 


2 


| 


3 | 


6 


. 


7 . 


| 


8 


9 


20 


21 


2 ) 


23 


| 


24 


203 


ಸರಿತಾ 


3 ಬಿ ( ಮ ) | 


ಪ. ಪಂ ( ಮ ) 


204 


ಮೊಹಮ್ಮದ್ 
ಇಲಿಯಾಸ್ 


3 ಬಿ ( ಇ) | 


ಸಾ . ಅ ( ಮ ) 


205 


ಮಲ್ಲಿಕಾರ್ಜುನ್ 


2 ಎ ( ಗ್ರಾ ) | 


ಪ್ರ - 1 ( ಗ್ರಾ ) 


206 


ಪ್ರಶಾಂತ್ ಕುಮಾರ್ 


3 ಬಿ ( ಗ್ರಾ ) 


ಸಾ . ಅ ( ಇ ) 


207 


ಶ್ರೀಧರ್ 


3 ಬಿ ( ) | 2 - ಎ ( ಮ ) 


208 


ಸಾ . ಅ 


ಝಾಕಿಯುದ್ದೀನ್ 
ಎಂ . ಡಿ . 


2 ಬಿ ( ) 


( ಮಾ . ಸ್ಯೆ ) 


209 


ಸುಶೃತ್ ಕುಮಾರ್ 


ಪ್ರ -1 ( 9) 


ಪ. ಜಾ ( ಮ ) 


210 


ದಿನೇಶ್ 


ಪ. ಜಾ ( ಗ್ರಾ ) 


ಸಾ . ಅ ( ಇ ) 


211 


ಸುರೇಶ್ ಅವಟೆ | 


3 ಬಿ( ಆ ) 


2 - ಬಿ ( ಗ್ರಾ ) 


212 


ನಂದಕುಮಾರ್ 
ಮಠಪತಿ 


3 ಬಿ ( ) 


ಸಾ . ಅ( ಮ ) 


213 


ವಿಜಯಕುಮಾರ್ 


ಪ. ಜಾ ( ಅ) | 2 - ಎ ( ಗ್ರಾ ) 


214 


ಚಿಮಕೊಡೆ 
ಶಶಿಕಾಂತ್ 


3 ಬಿ( 2) 


| ಸಾ.ಅ ( ಗ್ರಾ ) 


215 


ಶರೋನ್ ಸಂಗೀತಾ 


3 ಬಿ ( ಮ ) | ಪ ಜಾ ( ಗ್ರಾ ) 


216 


ಪಂಚಶೀಲ್ 


ಪ. ಜಾ ( ಆ ) 


| 


ಸಾ . ಅ ( 9) 


217 


ರಾಜೇಶ್ ನಾಯ್ಕ 
ಎಸ್. 


ಪ. ಜಾ ( ಗ್ರಾ ) 


3 - ಎ ( ಇ) 


218 


ಮಹೇಂದ್ರ 


3 ಎ ( ಗ್ರಾ ) 


- ಸಾ . ಅ ( ಮ ) 


219 


ಕಾರ್ತಿಕ್ ಸಿ . ಡಿ . 


ಪ. ಜಾ ( ) | 


3 - ಬಿ ( ಇ ) 


220 


ಗುರುನಾಥ್ 


3 ಬಿ ( ) 


ಸಾ . ಅ ( ಗ್ರಾ ) 


R .N .I. No.KARBIL/2001/47147 POSTAL REGN .No. RNP /KA/BGS/2202 /2014- 16 

Licensed to post without prepayment WPP No . 297 
ಭಾಗ ೩ 


೩೪೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್ ೨೯ , ೨೦೧೬ 

| 11 | 12 | 13 | 14 | 15 | 16 | 17 | 18 | 19 | 20 | 


2 


| 


8 


21 


| 22 | 


23 


24 


221 


ನಿತೀಶ್ ಕುಮಾರ್ 


ಪ. ಜಾ ( ಇ) 


2 - ಎ ( ಇ ) 


222 


ವಿಜಯ್ ಕುಮಾರ್ 


ಪ. ಜಾ ( 9 ) 


ಸಾ . ಅ ( ಇ ) 


223 


ಸರ್ವಜ್ಞ 


3 ಬಿ( ) 


ಪ ಜಾ 
( ಮಾ . ಸೈ ) 


224 | ಬಸವರಾಜ್‌ 

ಹಿರೇಮರ್ 


3 ಬಿ ( ) | 


ಸಾ . ಅ ( ಮ ) 


225 


ನೀಲಪ್ಪ ಪಾಟೀಲ್ 


3 ಬಿ ( 2) 


2 - ಎ ( ಮ ) 


226 


ಸಂತೋಷ್ ರೆಡ್ಡಿ 


3 ಬಿ ( ಗ್ರಾ ) 


ಸಾ . ಅ ( ಗ್ರಾ ) 


227 


ರಾಘವೇಂದ್ರ ಜಿ 


2 ಎ ( ಗ್ರಾ ) 


ಪ ಜಾ ( ಸಾ ) 


228 | 


ಸುಮಂತ್ ಎನ್ 


ಸಾ . ಅ 


ಪ. ಜಾ ( ) 


( ಮಾ . ಸ್ಯೆ ) 


| ಭೈರಪ್ಪ ಅಂಕಲಿ 


3 ಬಿ( ) 


_ 2 - ಎ ( ಗ್ರಾ ) 


ಷರಾ:- ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/ 6 /ಸೇನಾನಿ / 2001 ದಿನಾಂಕ: 13 -2 - 2001 ರ ನಂತರದ ನೇಮಕಾತಿಗೆ ಸಮತಲ ( Horizontal) ಮೀಸಲಾತಿಯನ್ನು ನಿಗಧಿಪಡಿಸಲಾಗಿದ್ದು, ಅದರಂತೆ ಕ್ರಮ ಸಂಖ್ಯೆ: 53 ರಿಂದ 229 ರವರೆಗೆ ಪಶುವೈದ್ಯಾಧಿಕಾರಿಗಳಿಗೆ 
ಸಮತಲ ಮೀಸಲಾತಿ ಗುರುತಿಸಲಾಗಿದೆ. 


P. R. 686 


SC -100 


ಡಿ. ಎಸ್. ಸುದರ್ಶನ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಪಶುಸಂಗೋಪನೆ) 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59. 


